ಮೆಗೆಯದ ಹಣೆ 


ಸಂಪಾದಕರು 


ಡಾ. ಗುರುಲಿಂಗ ಕಾಪಸ 


ಗಣ 


ka 


ಒಂದು ನೂರಾ ಐದನೆಯ ಪ್ರಕಟಣೆ 


ಮುಗಿಯದ ಹಾಡು 


(ಕವಿ ಕಣವಿ ಕುರಿತ ಕವನ ಸಂಕಲನ) 


i pS 
ಸಂಪಾದಕರು 


ಗುರುಲಿಂಗ ಕಾಪಸೆ 


ted by Dr. Guruling Kapse and 


‘MUGIYADA HADU' a collection of poems ed 
Ambarkodla, Ankola - 581314 


published by Shri Raghavendra Prakashana 
(Karnataka State) First \Impression: June, 1998 
Copies: 1000 

Total Pages: 87+Vill 


Price: Rs.40/- 


ಬೆಲೆ: ರೂ.೪೦/- 
ಛಿ ಆಯಾ ಕವಿಗಳದು 
ಹೊದಿಕೆ ವಿನಾಸ: ಶ್ರೀ ಶಂಕರ ಪಾಟೀಲ 


ಅಕ್ಷರ ಜೋಡಣೆ: ಅಖಿಲ್‌ ಗ್ರಾಫಿಕ್ಸ್‌ 
ಜಯನಗರ, ಧಾರವಾಡ 

ಮುದ್ರಣ : ಬೃಂದಾವನ ಪ್ರಿಂಟರ್ಸ್‌ ಎಂಡ್‌ ಪಬ್ಲಿಷರ್ಸ್‌ ಲಿ. 
ಲಾಲಬಾಗ ಪೋರ್ಟ ರೋಡ, ಬಿಂಗಳೂರು-೪ 


ಸಂಪಾದಕರ ಮಾತು 


ಭಾರತ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿರುವ ನಾವು ರಾಷ್ಟ್ರೀಯ 
ಜೀವನದ ಹಲವು ಏರಿಳಿತಗಳಲ್ಲಿ, ಅನುಕೂಲತೆ-ಪ್ರತಿಕೂಲತೆಗಳಲ್ಲಿ ತೀರಾ ಅತೃಪ್ಪರೇನೂ 
ಆಗಿಲ್ಲ. ಪ್ರಾಮಾಣಿಕತೆ ಮತ್ತು ಕಾಯಕನಿಷ್ಮಗಳ ಕೊರತೆಯನ್ನು ಅನುಭವಿಸುತ್ತಲೂ 
ಪ್ರಗತಿಪರವಾದ ಮಾರ್ಗವನ್ನು ತುಳಿಯುತ್ತಿದ್ದೇವೆ. ಕೃಷಿ, ವಿಜ್ಞಾನ, ಶಿಕ್ಷಣ, ಸಾಹಿತ್ಯ, ಬಾಣಿಜ್ಯ- 
ವ್ಯವಹಾರ ಇತ್ಕಾದಿ ಕ್ಷೇತ್ರಗಳಲ್ಲಿ ಎಡರು ತೊಡರುಗಳಿದ್ದರೂ ಗಮನಾರ್ಹವಾಗಿ 
ಮುನ್ನಡೆದಿದ್ದೇವೆ. 


ರಾಷ್ಟ್ರೀಯ ಬದುಕನ್ನು, ಅದರ ಸಾಧನೆಯನ್ನು, ಅದರ ಓರೆ-ಕೋರೆಗಳನ್ನು 
ಅರ್ಥಪೂರ್ಣವಾಗಿ ಗಮನಿಸುವವರು ನಮ್ಮ ಲೇಖಕರು ಮತ್ತು ಕವಿಗಳು. ಶೆಲ್ಲಿ ಕವಿ ಹೇಳಿದಂತೆ 
“ಕವಿಗಳು ಜಗತ್ತಿನ ಪ್ರಚ್ಛನ್ನ ಶಾಸಕರು'ಎಂಬುದು ಒಂದು ಶಾಶ್ವತ ಸತ್ಯ. ಈ ಶತಮಾನದ 
ಅನೇಕ ಕವಿಗಳು ತಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದುದನ್ನು ನಾವು 
ಕಾಣುತ್ತೇವೆ. ಕನ್ನಡದ ಮಟ್ಟಿಗೆ ಮಾತನಾಡುವುದಾದರೆ ಮಾಸ್ತಿ, ಬೇಂದ್ರೆ, ಕುವೆಂಪು, ಕಾರಂತ 
ಇತ್ಕಾದಿ ಲೇಖಕರ ಕೊಡುಗೆ ಅನನ್ಮವಾದದ್ದಾಗಿದೆ. ಅವರ ಮುಂದಿನ ತೆಲೆಮಾರಿನವರಾದ 
ಅಡಿಗ, ಕೆ. ಎಸ್‌. ನರಸಿಂಹಸ್ವಾಮಿ, ಜಿ. ಎಸ್‌. ಶಿವರುದ್ರಪ್ಪ, ಚೆನ್ನವೀರ ಕಣವಿ ಈ 
ಮುಂತಾದವರ ಸಾಹಿತ್ಯ ಕೃಷಿಯೂ ಅಸಾಧಾರಣವಾದದ್ದಾಗಿದೆ. ಒಂದು ವಿಶೇಷವೆಂದರೆ 
ಶಿವರುದ್ರಪ್ಪ ಮತ್ತು ಕಣವಿ ಹಾಗೂ ಅವರ ಓರಿಗೆಯವರು ಸಾಹಿತ್ಯಕ್ಷೇತ್ರದಲ್ಲಿ 
ಪ್ರವೇಶಿಸುವುದಕ್ಕೂ ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೂ ಸರಿಹೋಗಿದೆ. ಆದ್ದರಿಂದ ಈ 
ಲೇಖಕರ ಸಾಹಿತ್ಮ ಕೃಷಿಯ ಸುವರ್ಣ ಮಹೋತ್ಸವದ ವರ್ಷವೂ ಇದಾಗಿದೆ. 


ಐವತ್ತು ವರ್ಷಗಳ ಕಣವಿಯವರ ಕಾವ್ಮ ಸಾಧನೆ ನಮೋದಯ, ಪ್ರಗತಿಶೀಲ, ನವ್ಯ, 
ದಲಿತ-ಬಂಡಾಯಗಳ ತಿರುವುಗಳಲ್ಲಿ ಹಾಯ್ದು ಬಂದಿದೆ. ಆದರ್ಶದ ಕನಸುಗಾರಿಕೆಯಿಂದ, 
ವರ್ಗಸಂಘರ್ಷದ ಬಿಸಿಯಿಂದ, ಮಣ್ಣಿನ ವಾಸನೆ ಮತ್ತು ವಾಸ್ತವಪ್ರಜ್ಞೆಯ ನೆಲೆಯಿಂದ, ಎಲ್ಲ 
ಬಗೆಯ ಸಾಮಾಜಿಕ ವಿಷಮತೆಯನ್ನು ತೊಡೆದುಹಾಕಬೇಕೆಂಬ ಇಂದಿನ ಧೋರಣೆಯಿಂದ 
ಕಣವಿಯವರ ಕಾವ್ಯಸೃಷ್ಟಿ ಅನೇಕ ಮಜಲುಗಳನ್ನು ಕಂಡಿದೆ. ಕಾವ್ಯದ ಎಲ್ಲ ತಿರುವುಗಳಲ್ಲಿ 
ಸ್ಪಂದಿಸಿಯೂ ಸಾಂಸ್ಕೃತಿಕ ಎತ್ತರವನ್ನು ಕಾಯ್ದುಕೊಂಡ, ಮಾನವೀಯತೆಯ ಕಂಪನಗಳುಳ್ಳ 
ಅವರ ಕಾವ್ಯಕ್ಕೆ ಅದರದೇ ಆದ ಸೊಬಗಿದೆ, ಜೀವಂತ ಗತಿಯಿದೆ. 


ಮಳೆಗಾಲದ ಪ್ರಾರಂಭದ ದಿನಗಳಲ್ಲಿ ಜನಿಸಿದ (೧೯೨೮ ಜೂನ ೨೮, ಆರಿದ್ರಾ ಮಳೆಯ 
ಪೂರ್ವಾರ್ಧದ ಭಾಗ) ಕಣವಿಯವರ ಕಾವ್ಯದಲ್ಲಿ ಪ್ರಕೃತಿಯ ಉಕ್ಕಂದವಿರುವಂತೆ, ಅದ 


ಸೊಗಡೂ ಬೇಕಾದಷ್ಟಿದೆ. ಮೋಡ, ಮಳೆ, ಮುಂಚುಗಳನ್ನು ಕಂಡಾಗಲೆಲ್ಲ ಅವರ ಸ್ಫೂರ್ತಿ 
ಸೋಗೆ ನವಿಲಾಗುತ್ತದೆ. ಹುಟ್ಟಾ ಪ್ರಕೃತಿಕವಿಯಾಗಿರುವ ಕಣವಿ ಪ್ರಪಂಚದ ಗುಡುಗು, 
ಸಿಡಿಲುಗಳನ್ನು ಬಲ್ಲವರು. ನಾಲ್ಕುನೂರಕ್ಕೂ ಮಿಕ್ಕಿರುವ ಅವರ ಕವಿತೆಗಳಲ್ಲಿ ವೈವಿಧ್ಯಪೂರ್ಣವೂ 
ವ್ಯಾಪಕವೂ ಆದ ಜೀವನದರ್ಶನವಿದೆ. 


ಕವಿಯಾಗಿ ಎತ್ತರದ ಸ್ಥಾನದಲ್ಲಿರುವ ಕಣವಿಯವರು ವ್ಯಕ್ತಿಯಾಗಿ ಬದುಕಿನ 
ಹತ್ತಿರದಲ್ಲಿದ್ದವರು. ಅವರ ಸರಳ, ಸ್ನೇಹಮಯ ವ್ಯಕ್ತಿತ್ವ ಹಿರಿಕಿರಿಯರ ಪ್ರೀತಿ, ಗೌರವಗಳಿಗೆ 
ಪಾತ್ರವಾದದ್ದಾಗಿದೆ. ಅವರಿಗೆ ಎಪ್ಪತ್ತು ತುಂಬುತ್ತಿ ರುವ (೧೯೯೮ ಜನ ೨೮ಕ್ಕೆ) ಈ ಸಂದರ್ಭದಲ್ಲಿ 
ಅವರ ಕವಿತ್ವ ಮತ್ತು ವ್ಯಕ್ತಿತ್ವವನ್ನು ಗುರುತಿಸುವ ಕವನ ಸಂಗ್ರಹವನ್ನು ಸೃಜನ-ಚಿಂತನ ಬಳೆಗವು 
ಅಭಿನಂದನ ಗ್ರಂಥವಾಗಿ ಅರ್ಪಿಸಲು ಮುಂದಾಗಿದೆ. ಐವತ್ತಕ್ಕೂ ಮಿಕ್ಕಿರುವ ಇಲ್ಲಿಯ ಕವಿತೆಗಳಲ್ಲಿ 
ಆಯಾ ಕವಿಯ ಭಾವನಾತ್ಮಕ ಸಂಬಂಧದ ಬೆಸುಗೆಯನ್ನು ಕಾಣಬಹುದು. "ಆದಾವ ನಮ 
ಜೋಳ, ಉಳದಾವ ನಮ ಹಾಡ'ಎಂಬಂತೆ ಇದು "ಮುಗಿಯದ ಹಾಡು'ಗಳುಳ್ಳೆ ಜೀವಧ್ವನಿ 
ಸಂಗ್ರಹ. 


ಈ ಸಂಗ್ರಹದಲ್ಲಿ ಸಮಾವೇಶಗೊಂಡ ಕವಿತೆಗಳಲ್ಲಿ ಕೆಲವು ಆಗಲೇ ಬರೆದವುಗಳು. 
ಅಂಥ ಕವಿತೆಗಳ ಕೆಳಗೆ ಅದು ಪ್ರಕಟವಾದ ಇಲ್ಲವೆ ಬರೆದ ಇಸ್ವಿಯನ್ನು ಸೂಚಿಸಲಾಗಿದೆ. 
ಉಳಿದ ಕವಿತೆಗಳು ಹೊಸದಾಗಿ ರಚಿತವಾದವು. ಕಣವಿಯವರ ಸ್ನೇಹ ವರ್ತುಳ ತುಂಬಾ 
ವಿಶಾಲವಾದದ್ದಾಗಿದ್ದರೂ ಒಂದು ಪರಿಮಿತಿಗೆ ಒಳಪಟ್ಟು ಸಂಪಾದನೆಯ ಕಾರ್ಯ ನಡೆದಿದೆ. 
ಈಗ ನಮ್ಮ ಮಧ್ಯದಲ್ಲಿ ಇಲ್ಲದ ದಿನಕರ ದೇಸಾಯಿ ಮತ್ತು ವೇಣುಗೋಪಾಲ ಸೊರಬ 
ಅವರನ್ನು ಸ್ಮರಿಸುತ್ತ, ನಮ್ಮ ಕೋರಿಕೆಯನ್ನು ಮನ್ನಿಸಿ ಕವಿತೆಯನ್ನು ನೀಡಿದ ಎಲ್ಲ ಕವಿಗಳಿಗೆ 
ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 


ಅಂಕೋಲೆಯ ಶ್ರೀ ರಾಘವೇಂದ್ರ ಪ್ರಕಾಶನದ ಶ್ರೀ ವಿಷ್ಣು ನಾಯ್ಕರು ಸ್ವಸಂತೋಷದಿಂದ 
ಪ್ರಕಟನೆಯ ಭಾರವನ್ನು ಹೊತ್ತುಕೊಂಡಿದ್ದಾರೆ. ಅವರನ್ನು ಪ್ರತ್ಯಕ್ಷವಾಗಿ ನಾನು 
ಕಂಡಿಲ್ಲವಾದರೂ ಅವರ ಶ್ರದ್ದೆ, ಶಿಸ್ತು, ಸೌಜನ್ಯ, ಸಹೃದಯತೆಗಳು ಪತ್ರವ್ಯವಹಾರದ ಮೂಲಕ 
ವ್ಯಕ್ತವಾಗಿ ನನ್ನನ್ನು ಬೆರಗುಗೊಳಿಸಿವೆ. ಅವರ ಈ ಅಪರೂಪದ ವ್ಯಕ್ತಿತ್ವಕ್ಕೆ ಧನ್ಮತೆಗಳು. 


ರಿಪ" 


*« ಈ ಕಾರ್ಯದಲ್ಲಿ ಸಹಕರಿಸಿದ ಎಲ್ಲ ಗೆಳೆಯರಿಗೆ ನನ್ನ ಆತ್ಮೀಯ ವಂದನೆಗಳು. 


ಧಾರವಾಡ — ಗುರುಲಿಂಗ ಕಾಪಸೆ 
PEAKS 


ಪ್ರಕಾಶಕರ ನುಡಿ 


ಈ ಶತಮಾನವು ಕಂಡ ಕನ್ನಡದ ಮಹತ್ವದ ಕವಿಗಳಲ್ಲಿ ಒಬ್ಬರಾದ ಶ್ರೀ ಚೆನ್ನವೀರ 
ಕಣವಿಯವರಿಗೆ ಎಪ್ಪತ್ತು ತುಂಬುತ್ತಿರುವ ಸುಸಂದರ್ಭದಲ್ಲಿ-ಅವರನ್ನು ಕುರಿತು ನಾಡಿನ ಅನೇಕ 
ಕವಿಮಾನ್ಮರು ಬರೆದ ಕವನಗಳ ಈ ಸಂಕಲನವನ್ನು ಪ್ರಕಟಿಸುವ ಸದವಕಾಶ ಒದಗಿ ಬಂದ 
ಬಗ್ಗೆ ರಾಘವೇಂದ್ರ ಪ್ರಕಾಶನಕ್ಕೆ ತುಂಬಾ ಸಂತೋಷವಾಗಿದೆ. 


ಕೆವಿ ಕಣವಿಯವರು ಆಧುನಿಕ ಕನ್ನಡ ಸಾಹಿತ್ಮ ಚರಿತ್ರೆಯ ಮೂರು ಪ್ರಮುಖ 
ಘಟ್ಟಗಳನ್ನು ದಿಟ್ಟತನದಿಂದ ದಾಟಿ ಗೆದ್ದೆದ್ದು ಬಂದವರು. ಎಲ್ಲ ಹಂತದಲ್ಲೂ ತಮ್ಮದೇ 
ಆದ ಛಾಪನ್ನು ಒತ್ತಿದವರು. ಅವರದು ಚಿರಂತನದಾಹ. ಅವರ ಕಾವ್ಯಗಳಲ್ಲಿ ಕಾಣಸಿಗುವ 
ಪ್ರತಿಮಾಸೃಷ್ಟಿ, ಪ್ರಾಸ-ಲಯಗಳ ಹದಮುದವಾದ ಹೊಂದಾಣಿಕೆ, ಭಾವ-ಬುದ್ಧಿಗಳೆರಡನ್ನೂ 
ಏಕಕಾಲಕ್ಕೆ ಸಮಸಮವಾಗಿ ಸಂತುಷ್ಪಗೊಳಿಸುವ ಕವಿಕಲಾಕಸಬುಗಾರಿಕೆ ಅನನ್ಮ ಎಂದರೂ 
ತಪ್ಪಾಗದು. 


ಪ್ರಸ್ತುತ "ಮುಗಿಯದ ಹಾಡು' ಕಾವ್ಯಗುಚ್ಛದಲ್ಲಿ ಕಣವಿಯವರನ್ನು, ಅವರ 
ಸಾಹಿತ್ಯಲೋಕದ ಸಾಧನೆಯನ್ನು ಬಹುಹತ್ತಿರದಿಂದ ಬಲ್ಲ ಅನೇಕ ನಾಮಾಂಕಿತ ಕವಿಗಳು ಬರೆದ 
ವೈವಿಧ್ಯಮಯ ಕವನಗಳಿವೆ. ಕಣವಿಯವರ ಕಿಲುಬಿಲ್ಲದ ವ್ಯಕ್ತಿತ್ವದ ಹಾಗೂ ಕರ್ತೃತ್ವದ 
ಮುಖಗಳನ್ನು ಕಾವ್ಯದಲ್ಲಿ ಹಿಡಿದಿಡುವ ಈ ಬಗೆಯ ನುಡಿಸಾಹಸ ಒಂದು ಅಪರೂಪದ 
ಉಪಕ್ರಮವೆಂದೇ ಹೇಳಬೇಕು. ಈ ಬಗೆಯ ಸಾಹಸದ ಕುರಿತು ಮೊಟ್ಟಮೊದಲು ಚಿಂತನೆ 
ನಡೆಸಿ ಕವಿ ಕಣವಿಯವರಿಗೆ ವಿನೂತನ ರೀತಿಯಲ್ಲಿ ಅಬಿನಂದಿಸಲು ಮುಂದಾದವರು 
ಧಾರವಾಡದ '"ಸೈಜನ-ಚಿಂತನ' ಬಳಗದ ಗೆಳೆಯರು, ವಿಶೇಷವಾಗಿ ಡಾ. ಗುರುಲಿಂಗ ಕಾಪಸೆ, 
ಡಾ. ಜಿ.ಎಂ. ಹೆಗಡೆ ಮುಂತಾದ ಕಣವಿಯವರ ಅಖಂಡ ಅಬಿಮಾನಿಗಳು. ಇವರಿಗೆ ಮತ್ತು 
ಇವರ ಬೆನ್ನಾಸರೆಯಾಗಿ ನಿಂತ ಉಳಿದೆಲ್ಲ ಮಿತ್ರರಿಗೆ ನಾನು ಯಣಿಯಾಗಿದ್ದೇನೆ. 


ಈ ಸಂಕಲನಕ್ಕಾಗಿ ತಮ್ಮ ಕವನಗಳನ್ನು ನಿಗದಿತ ಅವಧಿಯೊಳಗಾಗಿ ಕಳಿಸಿಕೊಟ್ಟ ಮತ್ತು 
ಈಗಾಗಲೇ ಬಿಡಿಬಿಡಿಯಾಗಿ ಅಲ್ಲಲ್ಲಿ ಪ್ರಕಟವಾದ ಕವನಗಳನ್ನು ಬಳಸಿಕೊಳ್ಳಲು 
ಅನುಮತಿಯನ್ನು ಇತ್ತ ಎಲ್ಲ ಕವಿಗಳಿಗೆ ರಾಘವೇಂದ್ರ ಪ್ರಕಾಶನವು ಆಭಾರಿಯಾಗಿದೆ. ಈ 
ಸಂಕಲನದ ಛಾಯಾಮುರ್ರ್ಯ (ಡಿ. ಟಿ. ಪಿ.) ಕಾರ್ಯದಲ್ಲಿ ನಮಗೆ ಸಂಪೂರ್ಣ ಸಹಕಾರ ನೀಡಿದ 
ಧಾರವಾಡದ ಅಖಿಲ್‌ಗ್ರಾಫಿಕ್ಸ್‌ ಅವರಿಗೆ ಹಾಗೂ ಎಂದಿನಂತೆ ಮುದ್ರಣಕಾರ್ಯದಲ್ಲಿ ನೆರವಾದ 
ಬೆಂಗಳೂರಿನ ಬೃಂದಾವನ ಪ್ರಿಂಟರ್ಸ್‌ ಎಂಡ್‌ ಪಬ್ಲಿಷರ್ಸ್‌ನ ಶ್ರೀ ಕೌಜಲಗಿ ಬಂಧುಗಳಿಗೆ ನನ್ನ 


2ತಿಕ ಮುಖಚಿತ್ರ ಬರೆದುಕೊಟ್ಟ 
ಪ್ರಕಾಶನೆದ ಇದುವರೆಗಿನ 
ಸುಮಾಂಜಲಿಯನ್ನೂ 


ಹಾರ್ದಿಕ ಧನ್ಮವಾದಗಳು. ಈ ಸಂಕಲನಕ್ಕೆ ಸುಂದರ-ಸಾಂಕೆ 
ಶ್ರೀ ಶಂಕರ ಪಾಟೀಲ ಅವರನ್ನು ನೆನೆಯದಿರಲಾರೆ. ರಾಘವೇಂದ್ರ 
ಕೃತಿಗಳನ್ನು ಪ್ರೀತಿಯಿಂದ ಸ್ವೀಕರಿಸಿದ ನಾಡಿನ ಓದುಗರು ಈ ಕಾವ್ಯಕು 
ಸ್ವಾಗತಿಸುತ್ತಾರೆಂಬ ನಂಬಿಕೆ ನನ್ನದು. 

'ಪರಿಮಳ' ವಿಷ್ಣು ನಾಯ್ಕ 


ಅಂಬಾರಕೊಡ್ಡ, ಅಂಕೋಲಾ. ಪ್ರಧಾನ ಸಂಚಾಲಕ 


a prs PhbD 


RRRPIRPHID 


lo 
NX 


ಪರಿವಿಡಿ 


ಅಪ್ರತಿಮ ಕವಿಯು . 

ನಿಮ್ಮ ಹಾಗೇ ನಿಮ್ಮ ಕವಿತೆ 
ಗೆಳೆತನಕ್ಕೆ 

ಕಣವಿಯೊಳೆಿನ ದನಿ 
ಸಮಾಹಿತ 

ಕಣವಿಯವರ ಕವಿತೆ 

ಕಣವಿ 

ಧಾರವಾಡದಲ್ಲಿ ಅಡ್ಡಮಳ 
ಕಣಕಣದಿ ಕವಿಕಣವಿ 
ಹೊಸಹೆಜ್ಜೆ 

ಕಣವಿ ಕಾವ್ಯ 

ಅಂತರಂಗದ ದೀಪ್ತಿ ಒಳೆಗು-ಹೊರಗು 
ಅನುಭಾವದ ಜಾಹ್ನವಿ 

ಸಂಪಿಗೆ ಮರ 

ಚೆಂಚಿಳಕ-ಪಧಿಕ 

ಕಣಿವೆ-ಕಂದರ 

ಹೊಂಬೆಳಕಿನ ಚಕ್ರಕಾವ್ಮ 
ಪಿಲ-ಮುಗಿಲ ಕೂಡಿಸುವ ಕನಸು 
ಅಚ್ಚಗನ್ನಡೆದ ಬೀಜ ಬಿತ್ತಿದರು 
ಕಾವ್ಯಸೃಷ್ಟಿಯ ಕಣಜ 
ಹೊಂಬೆಳಕು ಹಾದಿಗುಂಟ 
ಹೀಗಿದ್ದಾರೆ ಕಣವಿ 
ಕಣವಿಯವರಿಗೆ 


ಕಣವಿಯೊಳಗೇನುಂಟು, ಯಾವ ಬಲ್ಲ? 


ನೆಲದ ಸಿರಿ 
ಸಂಚಿಲ್ಲದ ಮುಂಗಾರು ಮಿಂಚು 
ಚಿಂಬೆಳಕಿನ ಹನಿಗಳು 


ದಿನಕರ ದೇಸಾಯಿ 
ಜಿ. ಎಸ್‌. ಶಿವರುದ್ರಪ್ಪ 
ಕ. ವೆಂ. ರಾಜಗೋಪಾಲ 


ಬ. ಎ. ಸನದಿ 


ಎಚ್‌. ಎಸ್‌. ವೆಂಕಟೇಶಮೂರ್ತಿ 
ಹೇಣುಗೋಪಾಲ ಸೊರಬ 
ಜಯಂತ ಕಾಯ್ಕಿಣಿ 

ಶ್ರೀನಿವಾಸ ತೋಫಖಾನೆ 

ಶಂ. ಗು. ಬಿರಾದಾರ 

ವಿಷ್ಣು ನಾಯ್ಕ 
ದೇವೇಂದ್ರಕುಮಾರ ಹಕಾರಿ 
ಚಿನ್ನಣ್ಣ ವಾಲೀಕಾರ 

ಮಾಲತಿ ಪಟ್ಟಣಶೆಟ್ಟಿ 


ಎಸ್‌. ಪಿ. ಪದ್ಮಪ್ರಸಾದ 


ದೇಶಪಾಂಡೆ ಸುಬ್ಬರಾಯ 
ಕಮಲಾ ಹೆಮ್ಮಿಗೆ 
ಸುನೀತಾ ಶೆಟ್ಟಿ 
ಶ್ರೀರಾಮ ಇಟ್ಟಣ್ಣವರ 


ಜಗದೀಶ ಮಂಗಳೂರಮಠ 


ASLAN LLONOKSESSS ArT 


ಜಂಬಣ್ಣ ಅಮರಚಿಂತ ೪೦ 
ಅಶೋಕ ಚೊಳಚೆಗುಡ್ಡ ೪೧ 


೨೮, 
ರ್ರಿ. 
೩೦. 
೩೧. 
೩೨. 
೩೩ 
೩೪, 
೩ಜಿ 
೩೬. 
೩೭. 
೩ಲಿ 
೩೯. 
೪೦. 
೪೧. 
ಹಗ 
ಅಪ್ಲಿ 
ಅಲ್ಲ 
ಅಜ್ಜಿ 
ಅಕಿ 
೪೭ 
೪, 
೪೯. 
೫೦. 
೫೧. 
೫೨. 
೫೩, 
೫೪, 
೫ಜಿ 
೫೬. 


ಸಭ್ಯತೆಯ ಅನ್ವರ್ಥ 
ಮಾಗಿದ ಪಾಡು 

ಕನ್ನಡ ಚೇತನ 

ಸುನೀತ ನಮನ 

ಕನ್ನಡದ ಕಾವ್ಯಗಣಿ 
ಮುತ್ತಿನ ಬೆಳೆ 
ಕೃತಜ್ಞತೆಯೊಂದಿಗೆ 

ಕಣ್ಣು ಕಿವಿಯ ಕವಿ 
ಚೆಲುವಿನ ಕವಿ ತಾ ಹಾಡಲಿ 
ಒಂದು ಸುಂದರ ದ್ವೀಪ 
ಕಣವಿ ಮನೆ ತೋಟ 
ಬಾನ ಕನಕ 
ಹೊಡೆದುಂಬಿದ ಹಾಲ್ಡೆನೆ 
ಕಾವ್ಯವೇ ನೀವಾಗಿ 

ಈ ನಮ್ಮ ಕ(ಣ)ವಿ 
ಸೂಕ್ಷ್ಮರಲಿ ಸೂಕ್ಷ್ಮ 
ಕಣವಿಯವರಿಗೆ ಎಪ್ಪತ್ತಾ? 


'ಜೀವಧ್ವನಿಯ ಕವಿ 


ಸಮರಸದ ಕವಿ 
ಕವಿ ದರ್ಶನ 


ಕಾವ್ಯದೈವತ್ತು ವಸಂತಗಳ ಮಿತ್ರ 


ಕಾವ್ಯಯಣ 

ಕಲ್ಲುಸಕ್ಕರೆ ಬೆಟ್ಟ 

ಹಸಿರು ಕಣವಿ 

ಕಂಡಿರಾ ಕವಿಯ 

ಮೌನ ಕಣಿವೆಯ ಒಡಲು 
ಬತ್ತದ ತೆನೆ 


Sliding into the seventies 


ಅಭೀಷ್ಟ ಚಿಂತನಮ್‌ 
ಸಂಕಲನದ ಕವಿಗಳು 


ಸುಮಿತ್ರಾ ಹಲವಾಯಿ 
ನಿಂಗಣ್ಣ ಕುಂಟಿ 

ವಾಮನ ಬೇಂದ್ರೆ 

ಸಿ. ಪಿ. ಹೇಮಗಿರಿಮಠ 
ಎಂ. ಡಿ. ಗೋಗೇರಿ 
ಬಸವರಾಜ ಸಾದರ 
ಶೈಲಜಾ ಉಡಚಣ 
ಮೊಡ್ಡಾಕೂಡು ಚಿನ್ನಸ್ವಾಮಿ 
ನರಸಿಂಹ ಪರಾಂಜಪೆ 
ಸತ್ಯಾನಂದ ಪಾತ್ರೋಟ 
ಸತೀಶ ಕುಲಕರ್ಣಿ 

ರವಿ ಉಪಾಧ್ಯೆ 

ಅಶೋಕ ನರೋಡೆ 
ಬಾಳೇಶ ಲಕ್ಷೆಟ್ಟಿ 

ಡಿ. ಬಿ ಢಂಗ 

ಗವಿಸಿದ್ದ ಬಳ್ಳಾರಿ 
ಬಸವರಾಜ ವಕ್ಕುಂದ 
ಈಶ್ವರ ಕಾಪಸೆ 
ಸಂಗಮೇಶ ಚಿಕ್ಕನರಗುಂದ 
ಯಲ್ಲಪ್ಪ ಹಲಕುರ್ಕಿ 
ಗಂಗಾಧರ ಅವಟೇರ 
ಉಳವೀಶ ಹುಲೆಪ್ಪನವರಮಠ 
ಈಶ್ವರ ಕಮ್ಮಾರ 
ಟಿ.ಜಿ.ಭಟ್ಟ ಹಾಸಣಗಿ 
ವಿರೂಪಾಕ್ಷ ಬಡಿಗೇರ 
ಶ್ರೀಪಾದ ಶೆಟ್ಟಿ 

ಜಿ.ಎಸ್‌. ಅವಧಾನಿ 

ಕೆ. ರಾಘವೇಂದ್ರರಾವ್‌ 
ಗೌರೀಶ ಕಾಯ್ಕಿಣಿ 


SAK 


Lb ONRNRSYYS 


ಮುಗಿಯದ ಹಾಡು 


ಅಪ್ರತಿಮ ಕವಿಯು 


ಧಾರವಾಡದ ಕಣವಿ ಅಪ್ರತಿಮ ಕವಿಯು, 

ಇವನ ಕವಿತೆಗಳಲ್ಲಿ ಸಕ್ಕರೆಯ ಸವಿಯು. 

ಇಂಥ ಸವಿ ನಮ್ಮ ಕನ್ನಡದಲ್ಲಿ ವಿರಳ, 

ಈ ಸವಿಯ ಸವಿಸವಿದು ನಾನಾದೆ ಮರುಳ. 
* 


ಕಣವಿಯವರ ಕವಿತೆಯೊಳಗುಂಟು ಲಾಲಿತ್ಯ, 
ಲಾಲಿತ್ಮದೊಂದಿಗೇ ಅರಳುತಿದೆ ಸತ್ಯ. 

ಈ ತರದ ಕವಿತೆಗಳ ನಾ ರಚಿಸಲಾರೆ, 
ಕಣವಿಯವರ ಒಂದೊಂದು ಕವಿತೆಯೂ ತಾರೆ. 


* 


ನವ್ಮ ಲೇಹದ ಒಳಗೆ ಶುಂಠಿ ಪ್ರಾಚೀನ, 
ಬೆರಸಲಿಕೆ ಶ್ರೀಕಣವಿಯವರು ಬಹಳ ನಿಪುಣ; 
ಇಂಥ ನಿಪುಣತೆ ಕಾವ್ಯ ಲೋಕದಲಿ ವಿರಳ, 
ವಿರಳವಿದ್ದಂತೆಯೇ ಅದು ಬಹಳ ಸರಳ. 
k3 
ಚೆನ್ನವೀರನ ಕವಿತೆಯೂ ಬಹಳ ಚೆನ್ನು 
ಸಾಹಿತ್ಯಲೋಕದಲಿ ಇದಕೆಂಬೆ ಹೊನ್ನು, 
ಈ ಹೊನ್ನಿನಿಂದ ಮಾಡಿದರೆ ಆಭರಣ 
ಮತ್ತಷ್ಟು ಚೆಂದಗಾಂಬುದು ಈ ಸುವರ್ಣ. 
* 
ಕಣವಿ ಕವಿ ಹುಟ್ಟಿದ್ದು ಕನ್ನಡದ ಭಾಗ್ಯ, 
ಇವನಿಂದ ಒಳಿತಾಯ್ತು ನಮ್ಮ ಆರೋಗ್ಯ, 
ಇವನು ಬರೆಯುವ ವಿಡಂಬನಕುಂಟು ಧಾರೆ, 
ಈ ಧಾರೆ ತೋರುವುದು ಪ್ರತಿಯೊಂದು ಸಾರೆ. 


* 


ಚೆನ್ನವೀರನ ಕವಿತೆಗಿರುವ ರಸಪಾಕ, 
ಬಹಳ ರುಚಿಕರವೆಂದು ಸಾರುತಿದೆ ಲೋಕ, 
pr 


ಇಂಥ ರುಚಿಕರ ಪಾಕ ಲಭಿಸುವುದು ಕಷ್ಟ, 
ಸವಿದ ಪ್ರತಿಯೊಬ್ಬನೂ ಪೂರ್ಣ ಸಂತುಷ್ಟ. 


* 


ಕಣವಿಯವರ ಬರವಣಿಗೆಯಲಿ ವಿಡಂಬನವು 
ಚೆನ್ನಾಗಿ ಒಡಮೂಡಿ ಸುಖಿಸುವುದು ಮನವು; 
ಇದರ ಖಾರದ ರುಚಿಗೆ ಮರುಳಾಗಿ ನಾನು 
ಖಾರವೇ ಬೇಕೆಂಬೆ, ಸಾಕೆಂಬೆ ಜೇನು 


k3 


ಚೆನ್ನವೀರನ ಕವಿತೆಗಳ ನೋಡಿ ನಾನು 
ಚಂದ್ರನಿಗೆ ಮೊನ್ನೆ ಮಾಡಿದೆನು ಟೆಲಿಫೋನು: 
ಹೇಳಿದೆನು:ಚಂದಿರನೆ ನೀನಿರುವವರೆಗೆ 
ಈ ಕವಿತೆಗಳು ಹಿಟ್ಟು ಚೆಲ್ಲುವವು ಧರೆಗೆ. 
- ದಿನಕರ ದೇಸಾಯಿ 
(೧೯೮೦) 


ಮುಗಿಯದ ಹಾಡು 


ನಿಮ್ಮ ಹಾಗೇ ನಿಮ್ಮ ಕವಿತೆ 


ನಿರಂತರವಾಗಿ ತೊರೆ ಮೊರೆವ ಹಚ್ಚ ಹಸುರಿನ 
ಕಣಿವೆ; ಗುಡುಗು ಮಿಂಚುಗಳ ಗದ್ದಲವಿರದ 

ಶ್ರಾವಣದ ಬೆಳ್ಕೋಡಗಳ ಹಾಯಾಗಿ ಹರಡಿ- 
ಕೊಂಡಾಕಾಶ. ಟೆಂಬೆಳಕು ತುಳುಕುವಂಗಳದ- 


ಮರಗಿಡ ಬಳ್ಳಿ ಹೂ ಹಕ್ಕಿ ನಾಯಿಗಳ ಜತೆಗೆ 
ಮಾತನಾಡುತ್ತಲೇ ಸುತ್ತಣ ಜಗತ್ತಿಗೆದೆ 
ತೆರೆದು ಮೌನದನುಸಂಧಾನ. ಮೃದುವಚನ 
ಮೂಲೋಕವನೆ ಗೆಲ್ಲುವುದೆಂಬ ನಂಬಿಕೆ- 


ಯನ್ನು ನಿಕಷಕ್ಕೊಡ್ಡಿ, ಈ ಪಂಚತಂತ್ರ ಪ್ರ- 
ಪಂಚದಬ್ಬರದ ನಡುವೆಯೂ ತೂಕ 

ತಪ್ಪದ ನಿಲುವು. ಅಲ್ಲಿಂದ ಇಲ್ಲಿಂದ ಎಲ್ಲಿಂದಲೋ 
ಬಂದ ಬೆಳಕುಗಳನ್ನು ಪ್ರಸನ್ನತೆಯ ಪಾಕ- 


ದಲ್ಲಿ ಹರಳುಗೊಳಿಸುತ್ತ, ಸಾನೆಟ್ಟುಗಳ ಗುಡಿ 
ಕಟ್ಟಿ ಒಳೆಗೊಂದು ಪ್ರೀತಿಯ ಹಣತೆ 
ಹಚ್ಚಿಡುವ ಕಲೆಗಾರಿಕೆಗೆ ಲೋಕವೆ ಬೆರಗು; 
ಬೇರೆ ಬಣ್ಣನೆ ಬೇಕೆ? ನಿಮ್ಮ ಹಾಗೇ ನಿಮ್ಮ ಕವಿತೆ. 
- ಜಿ.ಎಸ್‌. ಶಿವರುದ್ರಪ್ಪ 


ಗೆಳೆತನಕ್ಕೆ 


ಧಾರವಾಡದ ಕಣಿವೆಯ ತುಂಬ 

ಬೇಸಿಗೆಯ ಮೋಡಗಳ ರೇಸ ಕಂಡು, 

ಮೋಜಿಗೆ ವಿಭಾವಾನುಭಾವಗಳನುಂಡಂತೆ- 
ಅಂಟುಂಡೆ, ಸಜ್ಜೆರೊಟ್ಟಿ, ಬೆಳೆಗಾಂವಿಯ ಕುಂದ- 
ಯಾವುದನ್ನುಂಡರೂ ಲೈನ್‌ಬಜಾರ್‌ ಪೇಢೆ 
ಬೇಕೇ ಬೇಕು ಅನ್ನಿಸಿದಾಗೆಲ್ಲ ಸುಮ್ಮನೆ 
ನೆನಪಾಗುವ ಚೆಂಬೆಳಕಿನಲ್ಲಿ ಕಣವಿ: 

ತಂಪಾದ ಕಂಪು ಸೂಸುವ ತುಂಬು- 

ಸಂಸಾರದ ಬೆಳ್ಲಿಂಗಳಿನ ಬದುಕು; 

ಇಷ್ಟಾದರೆ ಸಾಕೆನ್ನುವಂತಿಲ್ಲ ಕಣವಿಗೆ ಮತ್ತು ನನಗೆ, 
ಶಾಂತಕ್ಕನಿಗೆ ಹಾಗೇ ಪರಿಚಿತರಿಗೆ 

ಮತ್ತೇನು ಬೇಕು ಹೇಳಿ-ಎಂದರೆ? ಬೇಕು- 


ಧಾರವಾಡಕ್ಕೆ ಕನ್ನಡಕ್ಕೆ ಕನ್ನಡ ನಾಡಿಗೆ 
ಇಷ್ಟಾದರೆ ಸಾಕಲ್ಲ ಬಿಡಿ ಎಂದರೆ? 
ನನಗೆ ಬೇಕೇ ಬೇಕು ನಮ್ಮ ಗೆಳೆತನದಲ್ಲಿ 
ಆಸೆಪಾಸೆಯ ಹಕ್ಕುಬಾಧ್ಯತೆಯ ನಸುಕು 
ಕಾವ್ಯಲೀಲೆಯಲ್ಲಿ ಕಣ್ಣುತೆರೆಯಿಸುವ ಬದುಕು. 
- ಕೆ.ವೆಂ. ರಾಜಗೋಪಾಲ 


ಮುಗಿಯದ ಹಾಡು 


ಕಣವಿಯೊಳೆಗಿನ ದನಿ 


ಗಾಳಿಪಟ ಕಂಡರೂ ದೂರದೂರದ ಸೀಮೆ 
ದಾರಕ್ಕೆ ತಪ್ಪುವುದೆ ನೇಹದೊಲವಿನ ಯುಣವು? 
ಧರೆಯ ಮೇಲಿನ ಗಾಳಿಗೇರಿ ನಲಿವುದೆ ಗುಣವು, 
ಸಹಜ ಸಾಹಸದಲ್ಲೆ ಜೀವಂತಿಕೆಯ ಹಿರಿಮೆ. 


ನೆಲದ ಕನಸಿನ ನೀಲನಕ್ಷೆ ಮುಗಿಲಿನ ಮೇಲೆ 
ಬರೆದರೂ ತಳಹದಿಗೆ ಮಹಲು ಶರಣೆನ್ನುವುದು, 
ಕರುಳಿಗಂಟಿದ ನಂಟು ಕುಡಿಯೊಡೆದು ಬೆಳೆಯುವುದು 
ಜೀವ-ಜಂಗಮಕಾವ ಸ್ವಾವರದ ಸಂಕೋಲೆ? 


ಬರಿಯ ತತ್ವದ ಮೇಲೆ ಬದುಕು ನಡೆಯುವುದಿಲ್ಲ, 
ನಂಬಿದ್ದೆ ನಡೆಯಾಗಿ ಪಡೆದದ್ದೆ ಫಲವಾಗಿ 
ನೆಲ-ಮುಗಿಲ ಬೆಸುಗೆಯಲಿ ಬಲಗೊಂಬ ಛೆಲವಾಗಿ 
ಬೆಳೆವ ನೇಹದ ನಡೆಯನಾರು ತಡೆಯುವುದಿಲ್ಲ! 

| 
ಚೆಲನಶೀಲತೆಯಿಂತು ನಮ್ಮ ನೇಹದ ಬನಿಯು 
ನಂಬಿದೆದೆ ಮಿಡಿಯುವುದು ಕಣವಿಯೊಳಗಿನ ದನಿಯು! 

- ಬಿ.ಎ. ಸನದಿ 


ಸಮಾಹಿತ 


ಕೆಂಡಸಂಪಗೆಯಲ್ಲ, ಮಲ್ಲಿಗೆ ಜಾಜಿ, ಪಾರಿಜಾತ, 
ಜಾತರೂಪ ನಮ್ಮ ಕಣವಿ! 

ನೆಲ, ಮುಗಿಲು- 

ಗಳ ಬೆಸೆದ ಕಾವ್ಯದ ಕಾಮನಬಿಲ್ಲು, 

ಕವಿ ಮಾತ್ರ ನಿರಭ್ರ ಶುಭ್ರ ಆಕಾಶ: 

ತಳೆದದ್ದಿಲ್ಲ ಎಂದೂ ವಿವಿಧ ವೇಷ! 


“ಹಿತ ಮಿತ ಮೃದು ವಚನ”: 
ವಚನಕಾರರು ಕೊಟ್ಟ ಸಂಸ್ಕೃತಿಶ್ರೀಯ 
ಸಾಕಾರ, 

ಅಲ್ಲದಿರಬಹುದು ಪಾರಾವಾರ; 


ನಿಶ್ಚಯವಾಗಿ ನಿಶ್ಚಲ ಸಮಾಹಿತ ಸರೋವರ! 


ಕಣ್ಣು ಕುಕ್ಕುವುದಿಲ್ಲ ಬದುಕು: 
ಚೆಂಚೆಳಕು:; 

ತಾನೆ ಅಪ್ಪಟ ಕವಿತೆ! 

ಬರಿಯ ಭಾವಜೀವಿಯೆ? 
ಬುದ್ದಿ ವಿಲಾಸಕ್ಕಿಲ್ಲ ಕೊರತೆ! 


ತೆಂಕಣಗಾಳಿಯ ಹಾಗೆ ಆಪ್ಮಾಯಮಾನ 
ಕವಿ ಕಣವಿ; 

ಕನ್ನಡದ ಕಣಕ್ಕಿತ್ತ ಕಾಳು ತುಂಬಿದ ತೆನೆಗಳ 
ಬಣವಿ! 


I 
pI 
fo 
[eM 


ಮುಗಿಯದ ಹಾಡು 


ಮುಗಿಯದ ಹಾಡು 


ಕಣವಿಯವರ ಕವಿತೆ 


ಅಗ್ನಿಯೊಬ್ಬನೆ; ಅವನಿಗಿದ್ದಾವೆ ಹಲವು ಮುಖ: 
ಕೆಂಗಣ್ಣು, ಕಿಡಿನುಡಿ, ಉರಿಯನಾಲಗೆ ಚಾಚಿ 
ಕಾಡುಕಾಡನೆ ಬಿಡದೆ ನುಂಗಿ ನೊಣೆಯುವ ಮುಖ. 
ಇನ್ನೊಂದು, ಒಲವಿಂದ ಮೈಪೂರ ನೆಕ್ಕುತ್ತ 

ಮೃತ ಶರೀರವ ಚಿತೆಯ ಮೇಲಿಂದ ಎಬ್ಬಿಸುವ 
ಚೈತ್ಕಾಗ್ಗಿ ಮುಖ. ಮಂತ್ರ ಘೋಷಗಳ ನಡುನಡುವೆ 
ತಲೆದೂಗಿ ಶುಭಮಸ್ತು ಶುಭಮಸ್ತು ಎನ್ನುತ್ತ 
ಸಾಕ್ಲಿನಿಲ್ಲುವ ಅಗ್ಗಿ-ಕುಂಡದೊಳೆಗೇ ಕುಡಿಯ- 
ನೊಡೆವ ಧೂಪದ ಮರ. ಇನ್ನೊಂದು ಮುಖಿ, ಮಣ್ಣ 
ಹಣತೆ ಚಿಪ್ಪಿನ ಒಳೆಗೆ ಸ್ನಿಗ್ದ ಮುಗುಳ್ಗೆಗೆ ನಗುವ 
ಮುತ್ತು. ಮತ್ತೊಂದು ಮುಖ ಒಳಮನೆಯ ಒಲೆಯಲ್ಲಿ 
ಕೂತು ಕೆಮ್ಮುಡಿಯಲ್ಲಿ ಅನ್ನದೇವರ ಹೊತ್ತ 
ತಾಯಿಮೊಗ-ಅಲ್ಲಿರುವ ಹೊಳೆವ ಹವಳದ ನತ್ತು 
ಹಿರಿಯಣ್ಣ ಕಣವಿ ರಚಿಸಿದ ಕವಿತೆಯಂತಿತ್ತು. 


— ಎಚ್‌. ಎಸ್‌. ವೆಂಕಟೇಶಮೂರ್ತಿ 


(> 


ಕಣವಿ 


ಕಾರಡವಿಯೊಡಲಿನಲ್ಲಿನ ಕಗ್ಗವಿ 

ಒಳೆಗೆ ಸ್ಪಂದಿಸುವ ಭಾವದೊಣೆ 
ಸಲಿಲಾವಗಾಹಕ್ಕಿಲ್ಲಿ ಬೇಕಿಲ್ಲ 

ಆಚಮನ ಶುದ್ದಿ; ಎದೆಯುಬ್ಬಿ ಸಂಪ್ರೋಕ್ಷಣೆ. 


ಹಗಲಿನಕ್ಟತ ನೋಟ; ಜಂಜಾಟ- 
ಕಿತ್ತು ಕಣ್ಣಿನ ರೆಪ್ಪೆ ವ್ಯಗ್ರಮಾಟ- 
ಇಲ್ಲಿಲ್ಲ; ಗೊನೆ ಮಾಗಿದಲ್ಲಿ 


ಉಣ 


ಹನಿಹನಿಯಾಗಿ ಜೇನು ತೊಟ್ಟಿಕ್ಕಿದಂತೆ! 


ನಕ್ಸತ್ರ ಬೀಳುವುದು ಸಹಜಕ್ರಿಯೆ 
ನೋಡಿದ ನೋಟವಷ್ಟೇ ಅಪೂರ್ವ- 
ಕೂಡಿದ್ದು ಚದುರಿದ ವೇಳೆ ಹೊಸ ಅರ್ಥ 
ಅಲ್ಲ ಮಿಡಿ, ಅಲ್ಲ ಕಿಡಿ ಕೇವಲದ ಸತ್ವ. 


— ವೇಣುಗೋಪಾಲ ಸೊರ 
(೧೯೮೨ 


ಮುಗಿಯದ ಹಾಡು 


ಮುಗಿಯದ ಹಾಡು 


ಧಾರವಾಡದಲ್ಲಿ ಅಡ್ಡಮಳ 


ಕಣವಿಯವರ ಆಕಾಶಬುಟ್ಟಿ ಪಟವಾಗಿ ಮೇಲೇರಿ 
ಇನ್ನೇನು ಸೂತ್ರ ಕಿತ್ತು ಹಾರಬೇಕು 
"ಸುನೀತಾ'- ಎಂದು ಕರೆದು ಹೆದರಿಸಿಬಿಟ್ಟರು. 


ಅಂದಿನಿಂದ ಇದು ಚೆಂಬೆಳಕಿನ ತೋಟದಲ್ಲೆ 
ಪುಟಿದು ಲಲ್ಲೆಗರೆವ ವಿಧೇಯ ಮೊಲದ ಮರಿ 
ಆಡಿ ಬಾ ಅಂದರೂ ಹೋಗುವುದಿಲ್ಲ ಹೊರಗೆ. 


ಗೇಟು ತೆರೆದು ನಿಂತ ಕಣವಿಯವರಿಗೆ ಏನೋ ದಿಗಿಲು 
ಧಾರವಾಡದಲ್ಲಿ ಅಡ್ಡಮಳೆ 
ತೊಯ್ದ ಪಂಡಿತರಂತೆ ನಿಂತ ಮರಗಳು. 


ನೋಡ ನೋಡ್ತ ಜಾದು 
ಫಕ್ಕನೆ ಹಕ್ಕಿಯೊಂದು ರೆಕ್ಕೆಬಿಚ್ಚಿದ ಜುಮ್ಮು 
ಒದ್ದೆ ಕಾಗದದಲ್ಲಿ ಕಾಮನಬಿಲ್ಲು. 


— ಜಯಂತ ಕಾಯ್ಕಿಣಿ 


ಕಣಕಣದಿ ಕವಿ ಕಣವಿ 


ನಡೆಚೆನ್ನ; ನುಡಿಚೆನ್ನ; ಮನದ ಒಳೆಗಡೆ ಚೆನ್ನ 
ನೆಲೆವೀಡು “ಚೆಂಬೆಳಕು' ಅದು ಕೂಡ ಚೆನ್ನ, 

ಪೇಳಲೇನಿದೆ ಇನ್ನು? ಸತಿ-ಸುತರು ಸಹ ಚೆನ್ನ 
ಸೂಸುನಗೆ ಬಲುಚೆನ್ನ; ಸ್ನೇಹ ಗುಣ ಚೆನ್ನ! 


"ವೀರ'ಪದ ಮುಂದಿರಿಸಿ ನಿನ್ನ ಹೆಸರೂ ಚೆನ್ನ 
ಮನೆತನಕ್ಕೆ ನೀ ಚೆನ್ನ ಮನೆಮಂದಿ ಚೆನ್ನ 

ನಿನ್ನ ಪಡೆದಿಹ ತಂದೆ-ತಾಯಿಯರದೇ ಪುಣ್ಯ 
ನಿನ್ನ ಪಾಲಿಗೆ ಅದುವೆ ದಿಟ ರನ್ನ ಚಿನ್ನ! 


ಕಣಕಣದಿ ಕೆವಿಯೆನಿಸಿ "ಕಣವಿ' ನೀ ರಸಗಟ್ಟಿ 
ಅಣು-ರೇಣು-ತೃಣ-ಕಾಷ್ಮವೆಲ್ಲ ಪರಮೇಷ್ಠಿ, 

ಮೊದಲಲ್ಲಿ 'ಕಾವ್ಯಾಕ್ಸಿ' ಕೆಂಡ ಪಕ್ಲಿಯ ದೃಷ್ಟಿ 
ತೇಲಿಬಿಟ್ಟಿತು ವ ಮತ್ತೆ ಆಕಾಶಬುಟ್ಟಿ! 


ನವ್ಯ ನವೋದಯ ನವಮಾನವತೆಯ 
ಸರಸ ಸಮನ್ವಯ ನಿನ್ನೊಳಗೆ 
'ವಿಶ್ವವಿನೂತನ ವಿದ್ಯಾಚೇತನ' 
ವಿನುತ-ಚಿರಂತನ ಸ್ವರ ಮೊಳಗೆ 
"ಎಶ್ವಭಾರತಿಗೆ ಕನ್ನಡದಾರತಿ' 
ಹೊನ್ನ ತಟ್ಟೆಯೊಳು ನೀ ಬೆಳೆಗೆ 
pe ಪ್ರತಿಭಾ -ಭಾನು ಅನವರತ 
ಭೆಯನು ಬೀರಲಿ ಧರೆಯೊಳಗೆ! 


ಜೂನ ಇಪ್ಪತ್ತೆಂಟು ಸಾವಿರದ ತೊಂಬತ್ತೆಂಟು 
ನಾವ pe [.) £ 
ಎಲ್ರು ನಿನಗೆಂದು ಶುಭ ರದ ಗಳಿಗೆ! 
ಗವಿ ಸಿಮಸ್ತಿಬಾಳು ನೂರುವಸಂ 


ಬಾಗುವೆನು ಜಗದೀಶ-ಚರಣಗಳಿಗೆ!! 


೧೦ 


ಹೊಸಹೆಜ್ಜೆ 


ಹೊಂಬಳೆದ ಈ ಹುಡುಗ 
ಚೆಲ್ಲಿದನು ಚೆಂಬೆಳಕ; 
ಕನ್ನಡದ ಕಾವೈಗುಡಿಗೆ 
'ಕಾವ್ಯಕ್ಲಿ' ತೆರೆದಿತ್ತು 
ಧಾರವಾಡದ ಮಣ್ಣ ಹುಡಿಗೆ. 
ಎಳೆತನದ ಆಟಗಳು 
ತರತರದ ನೋಟಗಳು 
ಹಳ್ಳಿಗಾಡಿನ ಸೊಬಗು 
"ಭಾಔಿಜೀವಿ'ಯ ತುಂಬ 
ಚೆಲ್ಲುವರಿದಿತ್ತು 
'ಆಕಾಶ'ಬುಟ್ಟಿಯಲಿ 

ಬಗೆ ಬಗೆಯ ಬಣ್ಣಗಳ 
ಹೊವು ಅರಳಿತ್ತು. 
"ನೆಲಮುಗಿಲು'ಗಳನಳೆದು 
"ಎರಡುದಡ'ದಲಿನಿಂತು 

' ಮಣ್ಣಿನ ಮೆರವಣಿಗೆ" 

" ಕಣ್ಣು ತಣಿಸಿತ್ತು. 
"ಜೀವಧ್ವನಿ'ಯಲ್ಲೆಲ್ಲಾ 
ಜೀವನದ ಒಳೆತಿರುಳು 
ಅರಳಿನಿಂತಿತ್ತು. 

ಹಾಡಿನಾ ದನಿಯನ್ನು 
'ಹಕ್ಕಿಪುಚ್ಚ'ಕೆ ನೀಡಿ 
ಮಕ್ಕಳನು ಮುದಗೊಳಿಸಿ 
ಕುಣಿಯ ಹಚ್ಚಿತ್ತು. 
ಬೆಳೆಯಿರಲಿ ಮಳೆಬರಲಿ 
ಹೂವರಳಿ ನಿಂತಿರಲಿ 


ಕಣವಿ ಮನದಾಳೆದಲಿ 


ಫಾ) 


ಹಾಡಾಗಿ ಹರಿದಿತ್ತು. 
ನವೋದಯದ ಚೆಲುವು 
ನವ್ಯದೆಡೆ ಒಲವು 
ಸಮನ್ವಯ ದಾರಿಯಲಿ 
ದೊರಕಿಹುದು ಗೆಲವು. 
ಅವರಿವರ ಮಾರ್ಗದಲಿ 
ಅಡಿಯಿಡದ ಛಲಗಾರ, 
ತನ್ನದೇ ಹೊಸಹೆಜ್ಜೆ 
ಮೂಡಿಸಿದ ಕಲೆಗಾರ. 
ಮೃದು ಮಧುರ ಮಿದುಮಾತು 
ಮನಸು ಮಲ್ಲಿಗೆಯರಳು 
ಕರುಣೆ ತುಂಬಿದ ಕರುಳು 
ಪ್ರೀತಿ-ನೇಹದ ನೆರಳು 
ಕಣವಿ ಬದುಕಿನ ತುಂಬ. 
ಎಪ್ಪತ್ತರ ಯುವಕ- 
ಇನ್ನೂ ಬರೆಯುವ ತವಕ- 
ಬರೆದುದೆಲ್ಲವೂ ಚಿನ್ನ 


ಬದುಕು ಅಂತೆಯೆ ಚೆನ್ನ. 


-— ಶಂ. ಗು. ಬಿರಾದಾರ. 


Re ಗಿಯದ ಹಾ ಷು 


ff 
) 


ಕಣವಿಕಾವ್ಯ 


"'ಹುಲ್ಲಿ'ಗೂ "ಹೂ' ಮರುವಾದೆಯಿತ್ತಣ್ಣನಿವ,- ನಮ್ಮ 
ದತ್ತಣ್ಣನೊಲು ದುಡಿಸಿಕೊಂಬೋ ಕಸಬುಗಾರ 
ಅಸಲೀ ದೇಸಿಯನು-ಶ್ಲೇಷೆಯನು. ಶಾಲ್ಮಲೆಯ 
ಪಕ್ಕದಲಿ ನಕ್ಕಾಗ ಮಾರ್ದವತೆ ಮಕಮಲ್ಲ 

ಸಂಸ್ಕಾರ, ಮಧು-ಮಧುರಚೆನ್ನನೊಲು ಗುಣ- 
ಸಾರ-ಸೌರಭವ ಹರಡಿದವನೆಣ್ಣೆಸೆಗೆ; ಬಗೆ ಚಿಗುರಿ 
ಎದೆಹೂವು ಮೈನೆರೆದು ನಿಂತಾಗ ಮನೆಯ ಅಂಗಳ 
ತುಂಬಾ ಲೋಕ '"ಮಿತ್ರ'ನ ನೇಹ-ಸದ್ದಿಲ್ಲದೊಸಗೆ! 


ಆ ದಡಕೂ ಈ ದಡಕೂ ಬುದ್ದಿಭಾವವನಪ್ಪಿ 
ಭಾವಬುದ್ದಿಯನೊಪ್ಪಿ, ಪ್ರತಿಮಾವಿನ್ಮಾಸದೊಳು 
ಆಕಾಶವೇ ಬುಟ್ಟಿ! ಮೆರವಣಿಗೆ ದಾರಿಯಲಿ ಕೆಂಪಿ- 
ರುವೆಗಳ ಸಾಲು, - ತುರಿಸಿಕೊಳ್ಳಲೇಬೇಕು ತಲೆಗೆ 
ಕಿರಿಕರಿಯಾಗಿ. ಹಸಿದುಂಬ ರಸಿಕರಿಗೊ ನೊರೆಹಾಲ 
ಚೊಚ್ಚಲ ಕೆಚ್ಚಲುಣಿಸಿದ ರೀತಿ-ಕಣವಿಕಾವ್ಯದ ಕೀರ್ತಿ. 


೧% 


ಅಂತರಂಗದ ದೀಪ್ತಿ ಒಳೆಗು ಹೊರಗು 


ನಿಶೆ ಕರಗಿ ಕಲರವದ ಕಂಠದಲಿ ದಿಸೆ ಬೆಳೆಗೆ 
ಚೆಂಬೆಳಗಿನಂಗಳೆದಿ ಸೂರ್ಯೋದಯ, 
ಶೋಷಿತರ ನೆತ್ತರದ ಪಾಡು ಹಾಡಾದಾಗ 
ಚೆಂಬೆಳಗಿನೊಳಹೊರಗೆ ಚಂದ್ರೋದಯ. 

% 
ಮುಗಿಲ ಬಿತ್ತರ ನೆಲದ ಹರಹುಗಳೆ 
ಹೊಮ್ಮಿಸುವ ಮುಖದ ಕಳೆ, 
ನುಡಿಗಣಿಯ ಕಡಲಾಳೆ ಒಡಲಾಳ 
ಸಾಣಿ ಸಿರಿ ವಜ್ರದ ಬೆಳೆ. 

3 
ಗಿಡಬಳ್ಳಿ ಕೈಯಾರ ನೇವರಿಸಿ ಹೂ ನೆತ್ತಿ 
ನಸುನಗೆಯ ನಯ ಉಭಯಕುಶಲೋಪರಿ, 
ಚಿಗರುದಾಂಗುಡಿ` ಬಾಚಿ, ಚಾಚಿ ಮೇಲೆತ್ತಿ 
ನಿಬ್ಬೆರಗು ನುಡಿ ಅರಳೆ ಕವಿಹೃದಯದೈೆಸಿರಿ. 

2 
ಬುವಿಯ ಎದೆಯಾಳೆದಲಿ ಸಂವೇದನೆಯ ಬೇರು 
ಮುಗಿಲುದ್ದ ತಲೆಯೆತ್ತಿ ಬಾಗಿರುವ ತೆಂಗು, 
ಕನ್ನಡದ ನರುಗಂಪ ಬೀರಿ ಸಾಗಿದ ತೇರು 

ವಳ ನಗೆ ಚುಂಬಿಸಿತೆ ಚಂದಿರನ ಚುಂಗು. 

3% 
ಆ ಸಂಗ ಈ ಸಂಗ ನಿಸ್ಸಂಗ ಕ್ಷಣಗಳಲೆ 
ಕಲ್ಮಾಣ ಚಿಂತನೆಯ ಶರಣ ನಿಬ್ಬೆರಗು, 
ಮಹಮನೆಯ ದರ್ಶನದ ನಿಗೂಢ ಸೀಮೆಯಲಿ 
ಸಂಚರಿಸಿ, ಸಾಧನೆಯ ಅಂತರಂಗದ ದೀಪ್ತಿ ಒಳಗು ಹೊರಗು. 

#* 
ಕವಿಯಂತರಾಳದಲಿ ನಾಡ ಯಣ ಧಾನ 
ಜನಮನವನೆಚ್ಚರಿಸಿ ಹೊಮ್ಮೆ ಮಂಗಲ ಗಾನ, 
ಕಟ್ಟೆಚ್ಚೆರದ ಕಾಪು ತಾಯ್ದುಡಿಯ ಮಾನ 


ನೆಟ್ಟಿರಲು ಕ್ಲಿತಿಜದಲಿ ಕವಿಶಾಸನ. 
- ದೇವೇಂದ್ರಕುಮಾರ ಹಕಾರಿ 


ಮುಗಿಯದ ಹಾಡು 


ಅನುಭಾವದ ಜಾಹ್ನವಿ 


ಇದು ಕಾವೃದ ಕಣವಿ, ಇಲ್ಲಿ ಕಲ್ಲಿಗಾಸ್ಪದವಿಲ್ಲ 
ಅನುಭಾವದ ಬಣವಿ ಕಲ್ಲಾಗುವುದು ಸಕ್ಕರೆ ಬೆಲ್ಲ. 
ಹುಳುಹುಪ್ಪಡಿಗಾಸ್ಪದವಿಲ್ಲ, ಇದ್ದರವು ಆಗುವವು 
ದಿನನಿತ್ಮ ನೀಡುವ ರೇಶ್ಮಯ ವಸ್ತ್ರ ಬಟ್ಟೆಬರಿ ಶಾಲ. 
ಕುರಿ ಇಲಿಗಳಿಗಾಸ್ಪದವಿಲ್ಲ ಇದ್ದರವು ಆಗುವವು 
ಹುಲಿ ಕರಿ ಒಂದಕ್ಕಿಂತ ಒಂದು ಮೇಲ. 


ಇದು ಕಾವ್ಯದ ಕಣವಿ 

ಪೂರ್ಣಚಂದ್ರನ ಹುಣ್ಣಿವಿ; 

ಇದು ಬರೀ ಸಾಹಿತ್ಯವಲ್ಲ, 

ಇದು ಬರೀ ಮನುಷ್ಯತ್ವವಲ್ಲ, 

ವಿಶ್ವವನೆ ಪ್ರೀತಿಸುವ ಅನುಭಾವದ ಜಾಹ್ನವಿ. 


- ಚೆನ್ನಣ್ಣ ವಾಲೀಕಾರ 


ಮುಗಿಯದ ಹಾಡು ೧೫ 


೧೬ 


ಸಂಪಿಗೆ ಮರ 


ಸಹೈಗಿರಿಯ ಮೌನ ಕರೆಯಾಗಿ 
ಅನೂಹ್ಯ ವೃಕ್ಷಗಳ ಮೊರೆಯಾಗಿ, 
ನೂರು ಸಾವಿರ ಬಣ್ಣದ ಹೂ- 
ಗಣ್ಣ ಬೆಳೆಗಿಗೆ ತೆರೆದಿಟ್ಟು, 

ನೆಲ ಮುಗಿಲ ಬಾಗಿಲು 
ಕಾಯ್ದಳು ನಿಸರ್ಗದೇವಿ ತನಗಾಗಿ, 
ತೆನ್ನ ಹಾವ ಭಾವಕ್ಕೆ ತಕ್ಕ 

ಧ್ವನಿ ಕೊಡುವ ಭಾವಜೀವಿಗಾಗಿ. 


ಮೈಮಣ್ಣಿನಲ್ಲಿ ರೂಪಿಸಿದ 

ಪ್ರತಿರೂಪ ಗಣಪಮೂರ್ತಿಯಂತೆ, 
ಜಾಜಿಯ ನಾಜೂಕು ನಯ 

ಸೂರ್ಯಪಾನದ ಸ್ನೇಹದಭ 
ಸೌಮ್ಮದೆತ್ತರದ ಸಂಪಿಗೆಮರ, 

ಮಾತು ಮಾತಿಗೆ ಹನಿದ ಜೇನು 

ಹೃದಯವೂ ತೆರೆದಿಟ್ಟ ಬಾನು! 

ಎಷ್ಟೆಲ್ಲ ಹದವಾಗಿ ಮುದವಾಗಿ ಮಿದ್ದಿದಳೊ 
ಎದ್ದ ಸೌಜನ್ಯಮೂರ್ತಿಯ ಆ 

ಗಳಿಗೆ ಕಾವ್ಯೃಪಟ್ಟಕ್ಕೇರುವ ಸುಮೂಹೂರ್ತ! 


ಧಾರವಾಡದ ಮಣ್ಣ ಮೊಳಕೆ, 

ತಾಯ ಕಣ್ಣ ಸಣ್ಣ ಮಗನಾಗಿ 

ಪ್ರೀತಿ ಮೊಗೆ ಮೊಗೆದು 

ಹೆಮ್ಮರವಾದ, ಹೆಮ್ಮೆಗೆ ಗರಿಯಾದ! 
ಕಟ್ಟುತ್ತ ದಿಗ್‌ದಿಗಂತಕೆ ಮೋಹಕ ಲೋಕ 
ನುಡಿಸುತ್ತ ತನ್ನ ಕಾವ್ಯ ಕಿನ್ನರಿ!! 

ಈ ನೆಲದ ಭಾಗ್ಮವೊ ಏನೋ 

ಇವನು ಮುಟ್ಟಿದ ಕಲ್ಲೂ 

ಅರಳಿ ಕವಿತೆಯಾಯ್ತು !! 


- ಮಾಲತಿ ಪಟ್ಟಣಶೆಟ್ಟ 
ಮುಗಿಯದ ಹಾಡು 


ಚಿಂಬೆಳಕ-ಪಧಿಕ 


ಗಟ್ಟಿ ನುಡಿದರೆ ಗಾಳಿ ನಲುಗೀತೆಂದಂಜಿ 

ಹಸಿರು ಹಾಸಿನ ಮೇಲೆ ಪಾರಿಜಾತದ ಶಬ್ದವಿಡುವವರು 
ನೃತ್ಮಗಾತಿಯ ಬೊಗಸೆ ಹೂವ ಚೆಲ್ಲಿದ ಹಾಗೆ 

ಅಚ್ಚ ಬಿಳುಪಿನ ನಗೆಯ ಅರಳಿಸುವರು. 


ಕಾಲ ನೆಲದಲ್ಲಿಟ್ಟು ಎತ್ತರೆತ್ತರ ಬೆಳೆದು 
ಕಾಲನೆದೆಯೊಳಗೆ ಚೂಪು ನೋಟ ಹರಿಸಿ 
ತಾನು ನುಂಗಿದ ನೋವನೆಲ್ಲರಿಂದಲು ಮರೆಸಿ 
ಕೆನ್ನೆಯಲಿ ಬೆಳುಗೊಳದ ಶಾಂತಿ ನಿಲಿಸಿ. 


ಅತಿಗೆಂದು ಎಡೆಗೊಡದ ಶುಭ್ರ ಸ್ನೇಹದ ಗೆಳೆಯ 
ಉಪದೇಶಗಳ ಚಟಕೆ ಹರದಾರಿ ದೂರ. 

ನುಡಿವುದಕ್ಕಿಂತ ನುಡಿಸುವಲ್ಲಿಯೆ ಸುಖ ಕಾಂಬ ಜೀವಿ 
ಮೌನ ಮೊಗ್ಗೆಯನೊಡೆದು ಬಂದರೆ ಮಾತು-ಉತ್ತೆರಮುಖಿ! 


'ಶಾಂತಿ' ಸಾಂಗತ್ಯದಲಿ ಮಾಗಿ ಬಾಗಿದ ಜೀವ 
ಚೆಂಬೆಳಗ ಹಾರೈಸಿ ನಡೆದಿರುವ ಪಧಿಕ. 
— ಕಾವ್ಯಜೀವಿ 
(ಡಾ. ಎಸ್‌.ಪಿ. ಪದ್ಮಪ್ರಸಾದ) 


(೨೪-೧೨-೧೯೮೮) 


ಮುಗಿಯದ ಹಾಡು ೧೭ 


೧೮ 


ಕಣಿವೆ - ಕಂದರ 


ಕಂದರವಿಲ್ಲದೆ ಕಣಿವೆ ಎಲ್ಲಿದೆ, ಧನ್ಯತೆ ಕಾರುಣ್ಯದ ಗಿರಿ-ಶಿಖರ 
ಒಂದೇ ಹುಟ್ಟಿನಲಿ ಎರಡು ದಡಗಳೆನು ಮುಟ್ಟಿ ನಾವೆ ಹಗುರ. 


ಹೊಲೆ ಕಳೆಯಲೆಂದು ತಲೆ ತೊಳೆದುಕೊಂಡು, ರಮ್ಮತೆಯ ನಸುಕಿನಲ್ಲಿ 
ನವೋದಯದ ಎಳೆ-ಬಿಸಿಲ ಕಾಸಿದಿರಿ, ಸಕ್ಕರೆಯ ಉಸುಕಿನಲ್ಲಿ, 
ನಡುನೆತ್ತಿ ಸಿಡಿವ ಸುಡು ನವ್ಯ-ನಗರದಲ್ಲೂ ಹುಡುಕುತ್ತ ನಿಮ್ಮ ವೆರಳು 
ಕಿಡಿ ಬಿದ್ದು ಕಣ್ಣು ಕುರುಡಾಗದಂತೆ ದಾಟಿಸುತ ಹೊಸ ಮಶಾಲು. 


ಎದೆಗಿರಿಯದೇನೇ, ಎದೆಗಿಳಿದ ಎತ್ತಿದಿರಿ ಕಳೆದ ಕವಿತೆಗಳನು 
ಹಸೆಗೆ ತಂದು ಕೈ ಹಿಡಿಸಿ ನುಡಿಸಿದಿರಿ ವಾಗರ್ಥ ಜೋಡಿಗಳನು; 
ಕಳಚೆನುವ ಬಾನು, ತೊಡು ಎನುವ ಮಣ್ಣು, ಧ್ಯಾನದ ನಡುವೆ ಜೀಕು 
ನೆಲದ ತುಂಬ ಹಾಸಿರುವ ಬಲೆಯ ನಂಬಿದಿರಿ ಯಾವುದಕ್ಕೂ. 


ನಿಸರ್ಗ-ನಿಯತೆ, ನಿಯಮನದ ಅಂಕೆ, ಮೃದು ನಿರಾಲಂಬ ವಚನ 
ಸಂಜೆ-ಮುಂಜಾನೆ, ಮಳೆ-ಬಿಸಿಲ ಹೆಣಿಕೆಯಲಿ ಸರ್ಪವರ್ಣ ಚಯನ: 
ಅಚ್ಚುಕಟ್ಟಾದ ಹೊಸ ಸವಿಯ ಬೆಲ್ಲ ರುಚಿಗೆಟ್ಟ ಪೇಟೆಯಲ್ಲಿ 


ತಂದಿಟ್ಟು ಹೇಳಿದಿರಿ “ವಿಷದ ನಾಲಗೆಯ ಹಸನು ಮಾಡಿಕೆ ಕೊಳ್ಳಿ”. 


ಕೊಕ್ಕು-ಗುಟುಕು, ಉಕ್ಕಂದ ಚಿಲುಮೆ, ಸವಿ ಹೆಚ್ಚಿದಷ್ಟೂ ಸಫಲ 
ಮೃತಿಗೆ ಸದ್ದತಿಯ ಬಯಸಿ ಬದುಕ ಸಾರಿಸುವ ಕಾವೃಶೀಲ; 

ಸವಿ ಸಗುಣ ರನ ನಿರ್ಗಣದ ಮೌನ, ತಾ- "ಹುದು' ಸಮೀಚೀನ 
ಮುಳ್ಳು-ಹೂವುಗಳೆ ಮಾಲೆ ತೊಡಿಸುವರ A ಕವನೆ. 


ಕಂದರದೆ ತುಂಬ ತುಂಬಿಹುದು ರಕ್ತ, ಘನ ತಮಂಧದೆದುರು 
“ಕತ್ತಲೆಗೆ ಹತ್ತೇ ತಲೆ?” “ಕೋದಂಡ-ದಂಡ” ಕಾವ್ಮ ಬರಿ ತುಂಡು-ಬಿದಿರು- 


ಸಮನ್ವಯದ ಸಂಧಾನ ವಿಫಲ-ವೆಂಚಿಲ್ಲ ಮಾತು ಬೇರೆ 
ಎಲ್ಲಿ ಯುದ್ದ ಗಳ ಕೊನೆಗೆ "ಕಣಿವೆ'ಯಲಿ ಹಾಯ್ದು ಬರುವರವರೆ. 


pe _ 
- ಆನಂದ ರುುಂಜರವಾಡ 


ಮುಗಿಯದ ಹಾಡು 


ಹೊಂಬೆಳಕಿನ ಚಕ್ರಕಾವ್ಯ 


ತಾಯೆ ನಿನ್ನಮಡಿಲೊಳು ಒಳದನಿ 

ಬಿಡುಗಣ್ಣಬಾಲೆ ಬಿನ್ನಹಿಸುತಿಹಳು 

ನಾವು ನಲ್ಪತ್ತುಕೋಟಿ ಪ್ರಜಾಪ್ರಭುತ್ವದ ತೀರ್ಪು 

ಒಂದು ಮುಂಜಾವು ಬರುವುದೆಲ್ಲ ಬರಲಿ ಬಿಡು ಎಂದಿತು. 


ಬೇಲಿ ಮೇಲಿನ ನೀಲಿ ಹೂಗಳು 

ಶ್ರಾವಣದ ಲಾವಣ್ಯಕ್ಕೆ ಮಣಿದು 

ನೆಲಮುಗಿಲು ಮೊದಲ ಮಳೆಗೆ ನೆನೆದು 

ಆಕಾಶ ಬುಟ್ಟಿಯಲಿ ಕುಳಿತ ರಂಜನಾ ಹೊಸ ಬಾಳು ನಮ್ಮದೆಂದಿದೆ. 


ಕಿತ್ತೂರಕೋಟೆಯನ್ನು ಕಂಡು 

ಕಿತ್ತೂರಿನ ಕಿಡಿಗಳು ಕೊನೆಯ ಎಚ್ಚರಿಕೆ ನೀಡಿವೆ; 
ನಿಯಮೋಲ್ಲಂಘನ ಮಾಡಿದವರಿಗೆ 
ಸಾವಗೆದ್ದಿಹ ಬದುಕು ನಮ್ಮದೆಂದು. 


ಒಂದು ಮುಂಜಾವು ಮಧುರಚೆನ್ನರ ನಪಿಗೆ 

ಬೆಳಕು ಪರದೆಯ ಹಿಂದೆ ಮೋಡ ಉಸುರಿತು. 

ನನ್ನ ಜೀವನದಿಂದ ಸಾವಿರದ ಸತ್ಮದ ಸಾಧನೆ 

ಈಗಿನ ಮಕ್ಕಳು ಭೂಮಿತೂಕೆ ಮಣ್ಣಿನ ವಾಸನೆ ಎನಬೇಕು. 


ಅಚೀವಜೀವಾಳದಲಿ ಕೂಡಿದಳು ಉಷೆಯ ಗೆಳತಿ 

ಮೌನಬಾರ ವಿರಹಕೂಜನ ಪ್ರಣಯ-ಪ್ರೀತಿ ಕಾಣಿಕೆ; 

ಕೊಡೆ ಎಂದರೆ ಯಾರು ಕೇಳುತ್ತಾರೆ ಹೇಳಿರಣ್ಣ 

ಶ್ವೇತಪುತ್ರಿ ನೀ ಮಾಯಾಕೋಲಾಹಲ ಗೆಲುವೆನೆಂಬುವ ಭಾಷೆ ನೀಡು. 


ee 
ಹಾಡಿನೊಡತಿಯಲಿ ನುಗ್ಗಿ ಬಂದಿತು ಲೋಕಾನಂದವದು 


[a 


ಣೆ \ 
ಇವನಿಂದಲೇ ನಮಗೆ ಬೈಗು-ಬೆಳಗು. 


ಮುಗಿಯದ ಹಾಡು ೧೯ 


೨೦ 


ಮನೆ-ಕಿಟಕಿ ಆಚೆ ಚೈತನ್ಮ ತ್ರಿಕೂಟ ಯಥಾಸ್ಥಿತಿ 
ಕುಟುಂಬ ಸೌಖ್ಯದ ಆಖ್ಯಾನ ಸಿಂಪಿನೊಳೆಗಿನ ಮುತ್ತು, ಪ್ರೀತಿ ಸಂಬಂಧ. 


ಕಾಲಪುರುಷನಲಿ ಕವಿಗಳ ಕೋರಿಕೆ ನಾಳಿನ ನವೋದಯದ 
ನಿತ್ಯಪಯಣದಲಿ ಸೂರ್ಯನಿದ್ದಾನೆ ಬೆನ್ನ ಹಿಂದೆ, 
ಇಪ್ಪತ್ತನೆಯ ಶತಮಾನಕ್ಕೊಂದು ಕನ್ನಡಿಯಂತೆ 

ಮಾತಂಗ ಬೆಟ್ಟದಿಂದ ಗೋಳೆಗುಮ್ಮಟದವರೆಗೂ ಜೊತೆ. 


ಮುಗಿಯದ ಹಾಡು 


ನೆಲ-ಮುಗಿಲ ಕೂಡಿಸುವ ಕನಸು 


ಚೆಂಬೆಳಕ ತಂದವನು 
ಹೊಂಬೆಳಕ ಸುರಿದವನು 
ಗುಡ್ಡಬೆಟ್ಟವ ದಾಟಿ ಕಣವಿ 
ಯಲ್ಲೇಕೆ ನಿಂತನು? 


ಬಿರುಕು ಬಿಟ್ಟಿದೆ ನೆಲವು 
ಹಾಳುಬಿದ್ದಿದೆ ಹೊಲವು 
ನೆಲ-ಮುಗಿಲ ಕೂಡಿಸುವ 
ಕನಸು ಕಂಡವನು! 


ಏಳುದಶಕದ ನಡುವೆ 
ಏಳುಕೊಳ್ಳವ ದಾಟಿ 
ಹೊ ಹಣ್ಣು ತಂದವನು 
ಹಸಿರುಡಿಸಿ ನಿಂತವನು, 
ಮುಗಿಲಮಾರಿಯ ಮೇಲೆ 
ಮುತ್ತುಗದ ಚಿತ್ತಾರ 


ಆಕಾಶ ಬುಟ್ಟಿಯನು 
ಅಂಗೈಯಲ್ಲಿ ಹಿಡಿದು 

ಎರಡು ದಡ ಕಂಡಾಗ 
ಕನಕಾಂಬರಿ-ಹೊನ್ನಂಬರಿ 
ಪೆಲದೆದೆಯ ತುಂಬೆಲ್ಲ ನೆಗೆಮುಖ 
ಕೋಗಿಲೆ-ಕಾಜಾಣ 


೨೧ 


ಪಿಪಿ 


ನಸುಗೆಂಪಿನ ಮೊಗ್ಗು 

ಮೊಗ್ಗು ಬಿರಿದಂತೆಲ್ಲ ಬರೀ ನೋವು 
ಹರಿದಾಡಿದಂತೆ ಹಾವು 

ಹಾವಿನ ಹಲ್ಲ ಕಿತ್ತು 
ಹಾವನಾಡಿಸಬಲ್ಲ ಜಾಣ; 
ನುಡಿದರೆ ಮುತ್ತು ಸುರಿದ್ದಾಂಗ 
ನಡೆದರೆ ಬೆಳೆಕು ಹರಿದ್ದಾಂಗ 
ಕವಿತೆ ಬರೆದರೆ 

ಹಚ್ಚಿಟ್ಟ ದೀಪದ ಸಾಲು 
ಹೊಳೆಸಾಲ ಹೊಲದಲ್ಲಿ 
ಕುಣಿವ ನವಿಲು!! 


- ಬಸವರಾಜ ಸಬರದ 


ಮುಗಿಯದ ಹಾಡು 


ನವಿ. 
ವು. 


~ 
0, 


ದ ಫಸಲು 
ನ 
UY 
ರೆ ಹಳಕು 
ಲಿವು. 
ರು 


ದೇ 


[a 
Nef 


ಸಕ್ಕೆ 


೧ 


(000) 


ಿ 
ಣಾ 


ಮ 


ದರು ಕವಿ ಕಣವಿ 
ಲಿ. ಬಂತು ಕಾವ 


ಣಾ 
ತಬ್ಬಿದೊಲು ನೆಲಮುಗಿಲು, ಸಹೃದಯಿಗೇ ಮೀಸಲು 
ಬೆಳಕು, ಕೇ 
ಾಹ, ಬೇಕಾದನಿತು ಹೀ 


ಅಚ್ಚಗನ್ನಡ ಬೀಜ ಬಿತ್ತಿದರು 


ಮಣ್ಣಿನ 
ವದ ಮೊಟ್ಟೆ ಮೇಲೆ ಹಕ್ಕಿಯ ಕಾ 


ಕೃಷಿ ನಡೆದಿರಲಿ;ನಿಮಗಿ 
ರಗೆ ಚೆಂ 


& 


ನೌ೧ 
ಎರಡು ದಡಗಳ ನಡುವೆ ಹರಿವ ನದಿ ಹೊಸನೀರು 


ey 
ಬಿದದ 


ಬಾಸ ಷೆ 


ಕಾವ್ಯಸೃಷ್ಟಿಯ ಕಣಜ 


ನನ್ನ ಜೀವನದ ಅವಿಸ್ಮರಣೀಯ ಸುಂದರ ಸ್ಥಳಗಳನು 
ಅನುಭವಿಸಿದ್ದು ಆನಂದಿಸಿದ್ದು ಹಿಮಾಲಯದ ಕಣಿವೆಗಳಲಿ; 
ಆಳದಿಂದ ಎತ್ತರಕ್ಕೂ ಎತ್ತರದಿಂದ ಆಳಕ್ಕೂ ಕಣ್ಣುಗಳು 
ಎವೆ ಇಕ್ಕದೆ ಏರಿಳಿದು ತಣಿದು ತೆರೆಸಿದವು ಒಳಗಣ್ಣನು. 


ಅಲ್ಲಿ ಏರು ಇಳಿತಗಳಿಲ್ಲ, ಕೀಳು ಮೇಲುಗಳಿಲ್ಲ 

ತೆಂಪಿಲ್ಲ ಬಿಸಿಯಿಲ್ಲ ಹಗಲು ರಾತ್ರಿಗಳ ಭೇದವೂ ಇಲ್ಲ; 
ದ್ವೇಷ ರೋಷಗಳಿಲ್ಲ, ಆಶೆಗಳ ಸುಳಿವಿಲ್ಲ, ಸಾವಿನ ಭಯವಿಲ್ಲ 
ಹಿರಿಕಿರಿಯರಲ್ಲಿಲ್ಲ, ದೂರ ಸನಿಹಗಳ ದ್ವಂದ್ವವೂ ಇಲ್ಲ 
ಕಣ್ಣು ಮುಚ್ಚಿ ಕಣ್ಣು ತೆರೆಯಲು ಇರುವ ಕಾಲಾವಕಾಶ 

ಜನನ ಮರಣದ ಮಧ್ಯೆ ಕಟ್ಟಿರುವ ಆವರಣ ತೆರೆಯುವಂತೆ 
ಕಾಯಕದ ಕಾಯಕ್ಕೆ ಚೇತನದ ಕಿಡಿಯೊಂದು ತಾಕಿದಂತೆ 

ಕದ ತೆರೆದು ಜೀವನವ ಇಣುಕಿ ನೋಡಲು ದೊರೆವ ಅವಕಾಶ 


ಆ ಕಣಿವೆ ಸೃಷ್ಟಿಯ ಸೋಜಿಗವಾದಂತೆ ಈ ಕಣವಿ ಕುವರ 
ಕಾವ್ಯ ಸೃಷ್ಟಿಯ ಕಣಜ, ತಣಿಸುವನು ಇಳಿಸಿ ನಮ್ಮೆದೆಯ ಭಾರ. 


- ಶೆಂಕರ ಪಾಟೀಲ 


ಹೊಂಬೆಳಕು ಹಾದಿಗುಂಟ 


ಶ್ರೀಕಾರ 
೧ 

ಅಂದಾರು ಮಂದಿ ಇಂದಿಗೂ; 
ಇದು ಧಾರವಾಡದ ಗಾಳಿ 
ಅಂದೂ ಅಂದಾರು ಹಿಂದಿನಿಂದ; 
ಬಹುಶಃ ಬೇಂದ್ರೆ ಬಳುವಳಿ. 
ಇದ್ದೂ ಇದ್ದೀತು ಇದು ಅಷ್ಟೇ ಖರೆ 
ಕವಿ ಕೆಲವರ ವಿಷಯದಲ್ಲಿ; 
ಆದರೆ ಕೊಂಚ ಭಿನ್ನ 
ಈ ಚೆನ್ನವೀರನೆ ಬಣ್ಣ 
ಅಕ್ಕರಗಳಿಗೆ ಜೀವ ಸಕ್ಕರಿಸುವಲ್ಲಿ. 


ಲ್ಲಿ 


ಶ್ರೇ 
Ne Ee ೨. 
ಹಾ ನ್‌ ಪಿಂ 
ಅಪ್ಪಟಕಾವ್ಯದ ಪ್ರತಿಭ: 
a — Ee 
3 ಮ 0 Aw 
ಫೆ: 
ಬರಿ ಉಪು. ಆದಾನು ಹೇಗೆ? 
5) 
_ 
~ 
ಕಣವಿ 
ನಿ ಉinn2Aನ — ಿ 
ಹೆಸರಿನ ಆಚೀಚತಯೇ ಅವಚಿದ್ದಾನಿ 
ಒಂದು ಟಿಪ್ಪಣಿ: ಒಬ್ಬ ಗದ್ಯ ಲೇಖಕನಲ್ಲಿಯ ಬರಹಗಾರನನ್ನು ಮತ್ತು ವ್ಯಕ್ತಿಯನ್ನು ಪ್ರತ್ಯೇಕಿಸಿ ನೋಡುವಷ್ಟು 
ಸುಲಭವಾಗಿ ಒಬ್ಬ ಪದ್ಮ ಬರಹಗಾರನಲ್ಲಿಯ ಕವಿಯನ್ನು ಮತ್ತು ವ್ಯಕ್ತಿಯನ್ನು ಬ 5ೀರ್ಪಡಿಸಿ ನೋಡಲಾಗುವುದಿಲ್ಲ. 
[x] 
ಗೆದ್ದ ಲೇಖಕ ತನ್ನ ಬರಹ ಹೊರತುಪಡಿಸಿ ಒಬ್ಬ ವ್ಯಾವಹಾರಿಕ ವೃಕ್ತಿಯಾಗಿರುವಷ , ಸಹಜದಲ್ಲಿ ಕವಿ ಆಗಲಾರ 
[3 4 ps) [3 DU (3) 
(ಸಂಗೀತಗಾರನೂ ಅಷ್ಟೆ). ಒಬ್ಬ ಕವಿ ಈವರೆಗೆ ಬರೆಯಲಾಗಿರದ ಎಷ್ಟೋ ಉತ್ತಮ ಕವಿತೆಯ ಹೊಳಹು- 
ತುಣುಕುಗಳನ್ನು ವ್ಯಕ್ತಿಯಾಗಿ ಆತನೆ ವ್ಯಾವಹಾರಿಕ ಕ್ಷಣಗಳಲ್ಲೂ ಗುರುತಿಸಬಹುದು. ಆತನ ಎಷ್ಟೇ ಚಿಕ್ಕದಾದ 
ಕ್ರಿಯೆ-ಪ್ರತಿಕ್ರಿಯೆಗಳು, ಮಾತುಕತೆಗಳು ಎಷ್ಟೋ ಸಲ ನೋಟ PAB ಸೂಕ್ಲ್ಮೀಕರಿಸಬಲ್ಲವು ಇದನ್ನು. ಎಂತಲೇ, 
ವ್ಯಕ್ತಿ, ಕವಿ, ಆ ಪರಿಸರ, ಕಾವ್ಯದ ವಸ್ತು ಈ ಎಲ್ಲ ಒಟ್ಟಿಗೇ ಒಳಗೊಂಡ ಕಣವಿ ವಿ ಕುರಿತಾದ ಇಲ್ಲಿಯ ಕವಿತೆಯ ಕೆಲ 
- 
ಸಾಲುಗಳು ಸಂಕೀರ್ಣವಾಗಿರುವುದು ಅನಿವಾರ್ಯವಾಗಿದೆ. -— ದೇ.ಸು. 
ಮುಗಿಯದ ಹಾಡು ೨೫ 


ಬೆಳಕ ಬದಿಯಲ್ಲೇ ಬರೆದಿಟ್ಟಂತೆ ಒರಗಿದೆ 


ಇವರ ಆವರಿಸಿರುವ ಕವಿ; 
ಹೊಂಬೆಳಕು ಹೊಮ್ಮಿಸಿದ 
ಚೆಂಬೆಳೆಕಿನ ಭಾವಜೀವಿ. 
ನಿಸರ್ಗ ನಿರ್ಮಿತ ಕಾವ್ಯ 


ತ್ತಿನಿಗೂ ಅದು 
ದು 


ಥೇ ಅಂದು ಅಂದ 


’ 


ಆ 


) 
ಕವಿ 


ಣವಿಯಾಗಿ, 


ವ 
[©] 


ವಿ ಕಣವಿ ಎಂದರೆ ಆದೀತು 


— 
[o; 


ದ ಹಾದಿಯಲಿ. 


~~ 
\/ 


ಫಿ RE ; & 
ಬ ಹಾದಿ ಬ 


[a 
\/ 


9 
00 


ee 


ಮುಗಿಯದ ಹಾಡು 


ಆದರೆ ಇದ್ದಾರೆ ಇನ್ನೂ ಕೆಲವರು 
ವೈರುಧ್ಮದ್ವಂದ್ವಯಗಳ ಅತೀತದಲ್ಲಿ 
ಹಾದ ಹಾದಿಗೂ ಸಂದ ಬದುಕಿಗೂ 
ಖುದ್ದು ಕಾಯುತ್ತಾರೆ 

ಪುನರ್ಜನ್ಮ ಒಂದೇ ಬಗೆಯಲ್ಲಿ; 

ಮರು ಉಸಿರನಿತ್ತಂತೆ ಮರೆತ ನಿನ್ನೆಗಳಿಗೆ 
ಇಂದು ನಾಳೆ ನಾಡಿದ್ದುಗಳಲ್ಲಿ 

ಕಣವಿ ಅಂಥವರು ಮಾಡಿದ್ದು ಇನ್ನೇನಿಲ್ಲಿ? 


೨ 
ಕವಿಯೊಳಗಿನ ಕವಿತೆ ಎಂದರೆ 
ಬುವಿಯುಸಿರಿದ ಕತೆ; 

ಫಲಕ ಸೂಚಿಸುವ ರಸ್ತೆಯ ಮಿತಿ; 
"ತೊಟ್ಟಿಲಿನಿಂದ ಚಿತೆ' 


ಅಕ್ಷರ ಚಿತ್ತಾರದ ಹೃದ್ಯವಾಗುವದೇ 


ಕಾವೈವೆಂಬ ಚೋದ್ಯ. 


ಕೆಲವೊಮ್ಮೆ ಒಂದು ಮಾತು; 


ಎಲ್ಲೋ ಸೂಸಿದ ತೆಂಗಾಳಿಯ ತುಣುಕು; 


೨ ~ ಇವಿವಿ ಾ Py: 
ಅರೆಜೀವದ ಇಲಿಯೊಂದಿಗೆ ಬೆಕ್ಕೊಂದರ ಚಿನ್ನಾಟ, 


lo 
(> 


ಮುಗಿಯದ ಹಾಡು 


೨೮ 


ನಿಸರ್ಗದ ಸಹಜ ಲೀಲೆ; ತುಟಿಕಟಿಗಳೀಜಾಟ, ಎದೆದುಂಬುವ ಮೈಮಾಟ, 


ಹರಿಗಡಿದ ಹೊಳೆ; ಕಪ್ಪು ಆಗಸದ ತಾರಾಮಲೆ; 
ಕರಿಯ ಕಾರ್ಮೋಡಗಳ ರುದ್ರಲೀಲೆ, 

ಗುಂಗು ತಬ್ಬುವ ಹಾಡಿನ ಸದ್ದು, "ಕೋಲು ಕೋಲೆನ್ನ ಕೋಲೆ”; 
ಇದ್ದೀತು ಹೀಗೇ 

ಬದುಕಿನ ಒಂದೊಂದು ತುಣುಕು; 

ಯಾವುದಲ್ಲ ಇಲ್ಲಿ ಕಾವ್ಯಕ್ಕೆ ಸರಕು! 
ವಸ್ತುವಾಗುವುದು ಸ್ವಾಭಾವಿಕವಿಲ್ಲ 

ಎಲ್ಲ ಕತ್ತಲೆ ಮತ್ತು ಬೆಳಕು. 

ಹುಟ್ಟು ಸಾವು ಮಧ್ಯದ ಸಂಬಂಧ ಸಾವಿರಗಳು 
ಹಾಕಿವೆ ಎಲ್ಲದಕ್ಕೂ ಬೆಸುಗೆ, 

ನಿರಂತರ ತಳಕು. 


ಮೊನ್ನೆಯ ಮರಣ ಕೆಲವುಗಳ ಕಿಚ್ಚಿಕ್ಕುವ ಗುಣುಗುಣು 
ರುದ್ರ ನರ್ತಿಸಿವೆ ನಿನ್ನೆ ಆಗಸದೆತ್ತರ; 

ಕೆಂಡ ಕುದ್ದಿದೆ ಕೆಲ ಹೃದಯದಲ್ಲಿ 

ಅಮಾಯಕದ ನೂರು 

ಅಸಹಾಯ ಮರ್ಮರ. 


[24 


ಹಾಗಿದ್ದೂ ಸಾವಿನ ಠಾವು ಆಚೆಗಿಟ್ಟು ಇಂದು 


ಎಂತಲ್ಲೇ 

ಬಳ್ಳಿಯಲಿ ಬೆಳಗು ಬೈಗು ಮಾತ್ರದ ಹೂವು 
ತಳೆದಿದೆ ಅಕ್ಷರದಲ್ಲಿ ಅನವರತ ರೂಹು: 
ಶಿಶಿರದಲ್ಲೂ ಎಲ್ಲೋ ಸೊಲ್ಲಿಸಿದೆ 


ಕೋಗಿಲೆಯ ಕುಹೂ ಕುಹೂ. 


ಮುಗಿಯದ ಹಾಡು 


ಚಲನೆಯ ನೆಲ ಮಾತ್ರವೇ ನಿಶ್ಚಿತ 
ನಿರಂತರ ನಡೆವಿಗೆ; 
ಆಗಸವೆಂಬುದಾದರೂ ಎಲ್ಲಿದೆ, 
ನೀಲ ಬ್ರಮೆ ಮಾತ್ರ ನೆದರಿಗೆ. 


೩ 
ಚಿತ್ರಯೋಗ್ಮ ಪಾತ್ರ ಎಲ್ಲಕ್ಕೂ 
ತಕ್ಕ ಹರಿವ ಪಾತ್ರ;ಪುನರಾಭಿನಯದ ರಂಗಮಂಚ; 
ಇಂಬು ಪಡೆದಿದ್ದಾನೆ ಇಲ್ಲಿ 
ಎಲ್ಲೋ ಇದ್ದ ಕೆಲಸಿಗರ ಕೆಂಚ 
ಮಾನಪ್ಪ ಮಲ್ಲಣ್ಣರೊಟ್ಟಿಗೇ 
ಮೂರ್ತ ಮಾಡಿದ್ದಾನೆ 
ಮಾದರ ದುರುಗ. 
ಬಿಸ್ಮಿಲ್ಲರ ಶಹನಾಯಿ ಸನಿಹವೇ ಸುಳಿದಿದ್ದಾನೆ 
ಎಮ್ಮೆಯನ್ನೇರಿ ಬಂದ 
ಕೊಳಲಿನ ನಿಂಗ. 


ಪೈ ಪಂಜೆ ಬೆಂದ ಬೇಂದ್ರೆ 

ಕುವೆಂಪು ಶಾಸ್ತ್ರಿಗಳಂತೂ ಸೈಯೇ ಸೆ; 

ಆಗ ಮೂಡಿದ ಮಗಳೊಂದಿಗೆ ಹಾಕಿದ್ದಾಳೆ 
ಈಗಿನ ಮೊಮ್ಮಗಳೂ ಕೈ ಮೇಲೆ ಕೈ. 


ಮೂಲೆಯಲ್ಲೆಲ್ಲೋ ಮೌನ ಮಲಗಿದ್ದಾನೆ 
ಮೊನ್ನೆಯಾಚೆಯ ಮನು; 

ಅಂಗಳೆ ಹಿತ್ತಿಲವೆರಡೂ ಕಡೆ ತೆರೆದಿದ್ದಾನೆ 

ತನ್ನ ಎರಡೂ ಮುಗ್ಗ ಕಣ್ಣು. | 


ಕಾವ್ಯದಲ್ಲೂ ಕಂಡಿದ್ದಾನೆ ಕೆವಿಯಿಂದ 
ಕೊನೆಯ ಎರಡು ಹಿಡಿ ಮಣ್ಣು; 


n) 3 


[os 


v's 
ದ 
ಕಂಡಿದಾನೆ ಇವನು, 


ರ್ರಿ 


(5) 
[oN 


ಏನಿದೆ ಇಲ್ಲಿ ಇನ 
(ಹಾಗಿದೂ. 


a 6 

. 13 ಹ 

a 5 WH 63 

£ ME ೫% 

A 1 
ಎ ಎ { ( Te ಇದ್‌ 
¥ 4B AS yu 7 
% HM 5 RMmE ~~ 4 
&ಿ 13 ed A p «3 2 & IL f * 
ಇಟ » 3 1 » > 3K  % 
Y: ¢ KM 7) [e) ಹ್‌ f [1 19)” q 3 
v.32 TE NE ಸ 5 ARK 1%) 
PE BE pK 
Tp A {13 1 o 9 BE PH 
my TX 5 B71 B ಈ" "ಡ್ಯ 2 ಗ್ರ ಇ 6 aE 
NS Me EL 
® MAS ತ” ne) ೧ ಇ K 191 i) ೧ Ne pa 4 1 ( (0 
JPEN IR $68 RE 
EE 2 2 RR 


೩೦ 


ವೃ ಕಡಗೋಲಲ್ಲಿ 


ಯುತ್ತಾನೆ ಕವಿ ಕಾ 
ಕೊನೆಯರಿಯದ ಆಳ ಬದುಕು; 


ಖಿ 
ಟು 


ಕ - 


ಫಿ ತೊಳಗುವ ಶಾಶ್ವತ ಬೆಳಕು. 


© 
\ 


ತೆ 


ನತ್ತು ಹೂಡುವ ಕವಿ 


ರ್ಥಕ ಹೆ 


' 
[J 


ದಾರ: 
1\ 


pe 


> 


Y 
S 


a 
ಒಂದೇ ಒಂದು ಇ 


೩೧ 


೩೨ 


ಎರಡೇ ಅಕ್ಷರ ನೀಡುತ್ತದೆ 
ಮೂರೂ ಬಗೆಯ ಸಾರ: 
ಈಗಂತೂ ಇಷ್ಟೇ ಸಮಾಧಾನ, ಅವಸರವಿಲ್ಲ, 
ಸಾಕಷ್ಟು ದೂರವಿದೆ 

ಕಾವ್ಯದ ಕೊನೆಯ ನಿಲ್ದಾಣ. 


ತಬ್ಬಿ ಹಬ್ಬುತ್ತಿವೆ 

ಹೊಸ ಹೊಸ ಹಂಬು-ಹಂದರ; 
ಇನ್ನೂ ಎತ್ತರಗಲಗಳ ಸ್ಥಾನಮಾನ 
ಹರಡುತ್ತಿದೆ 

ವಿವರ ವಿಸ್ತಾರ ತೂಕಗಳ ಜಗ; 
ಇನ್ನೂ ಎಲ್ಲೋ ದೂರ 
ಖಚಿತವೆಂಬ ಮೌಲ್ಮಮಾಪನ. 


ಈಗಂತೂ 

ಹೊಂಬೆಳಕು ಹಾದಿಗುಂಟ 

ಹಸಿರು ಉಸಿರುಗಳದ್ದೇ ಸಾಮ್ರಾಜ್ಯ; 
ಹೆಜ್ಜೆ ಹೆಜ್ಜೆಯಲ್ಲೂ ಸಲ್ಲುತ್ತಿದೆ ಇನ್ನೂ 
ಜೀವ ಪೂಜೆಗೆ ತಕ್ಕ ನೈವೇದ್ಮ, 

ಈ ನೆಲಮುಗಿಲು ಮಧ್ಯದುದ್ದ 
ಮಣ್ಣಿನದೇ ಮೌನ ಮೆರವಣಿಗೆ: 
ಮೌನಕ್ಕೆ ಮೂಡಿದಾಗ ಮಾತು 
ಅರ್ಥಕ್ಕೆ ಒಂದು ಸಾರ್ಥಕ ಚಿಳವಣಿಗ್ಗೆ 


ಮುಗಿಯದ ಹಾಡು 


ಮುಗಿಯಿತು ಬರೆದಾದ ಮೇಲೆ 
ಕವಿಯಾಡುವ ಪಾತ್ರ. 
ಬಿತ್ತರಿಸಿದ ಎಲ್ಲವೂ 

ಈಗ ಎಲ್ಲರ ಒಂದು ಮಿತ್ರ; 
ಎತ್ತಿ ಹಿಡಿದವರದೇ ಇದೆಲ್ಲ, 
ಇಡಿಯ ಅಭಿಮಾನ ಮಾತ್ರ. 


ಕೆತ್ತಿ ಕೊಡುತ್ತಾನೆ ಕವಿ ಅಕ್ಕರಗಳಲ್ಲಿ 


ಒಂದೊಂದೂ ಸುಂದರತಮ ವಿಗ್ರಹ; 


ಶ್ಲಾಘನೆಯ ಶಾತಕುಂಭದಲಂಕರಣ 
ಶಿಷ್ಟ ಸಮಸ್ತದ ಕನಿಷ್ಠ ಕರ್ತವ್ಯ. 


— ದೇಶಪಾಂಡೆ ಸುಬ್ಬರಾಯ 


೩೩ 


ಹೀಗಿದ್ದಾರೆ ಕಣವಿ 


ಕಣವಿಯವರು ಮೃದುವೆಂದುಕೊಂಡೀರಿ 

ರೊಟ್ಟಿಯಂತೆ ಕಟಕೂ ಆಗಬಲ್ಲರಿವರು; 

ಕಹಿಯಾದ್ದಕ್ಕೆ ಮುಖಿ ಕಿವುಚಿಕೊಂಡಾರು 
ಆದರೆಂದಿಗೂ ಮುಖ ಸಂ 

ಪ್ರಕಟಿಸುವ ವಿಧಾನ ಭಿ ಸೈ ಅದೇನು ಚೆನ್ನ! 

ಛೇ ಛೇ ಎಂದುದ್ದರಿಸಿ pe ತಿರುವಿಯಾರು 

ಥೂಧಥೂ ಎಂದುಗುಳರು, ದಾಕ್ಲಿಣ್ಯಪರರು. 


ಇವರ ಕಂದಿದ ಮುಖವನ್ನೆ ದೊ ನೋಡಿಲ್ಲ 
ಮಳೆಗೂ ಬಿಸಿಲಿಗೂ ಕೊಡೆ ಸಾಮಾನೈ; 
ಕೊಕ್ಕೆರೆಗರಿಯ ಬಿಳಿಯ ಿ 


ಮಳೆಮಾರಿನ ದಿ ನದಿ ಹ ಹುಟ್ಟಿದ್ದ 0 SN 
ಮನದ ಕಾಂಪೌಂಡಿನಲ್ಲಿ ಕಾಮನಬಿಲ್ಲು 
ಕವಿತೆಗಳೊಂದಿಗೆ, ಓದಿದವರೆದೆಯ ಯೋ ಒದ್ದೆ. 


ನೆಲದಲ್ಲಿದ್ದೂ ಮುಗಿಲ ಧೇನಿಸುವ ಕೆವಿ, 
ಕಲ್ಮಾಣ ನ ನಗರದಲಿ ತೇಲಿದವರು: 
ಸಿಕ್ಕರೆ ಶುಭ್ರನಗೆಯಲಿ ಕುಶಲವ rN 


ಮುಗಿಯ 


H 


9) 


$ 


ಡು 


ಕಣವಿಯವರಿಗೆ 


ಕಾದ ಹಾಲಿಗೆ ಹೆಪ್ಪನೆರೆವುದು ತುಪ್ಪವಾಗಲಿಕೆಂದೆಯೆ"- 
ಇಂತೆಂದವರು, 

ಮಥಿಸಿ ಮಥಿಸಿ ಬೆಣ್ಣೆ, ಕಾದು ತುಪ್ಪವಾದವರು 
ತೋರಣಗಟ್ಟಿ "ಸುಸ್ವಾಗತ' ಬರೆದವರು 


ಸಂಜೆಯೊಳು "ನಂಜಿಕೊಳುವವರು'. 


ಬೆಳ್ಳಗೆ, ತೆಳ್ಳಗೆ ಮಸ್ಲಿನ್‌ ಪರದೆಯೊಳಗಣ 
ಧಾರವಾಡದ ಮಳೆಗೆ ಕೊಡೆಹಿಡಿದವರು 

ಈಗ ಪೀಠಾರೋಹಣ ಮಾಡಬೇಕಂತೆ, 
"ಮೃದು ಮಾತು ಮೂಲೋಕ ಗೆಲ್ಲುವು'ದಂತೆ 
ಕೇಳಿ ಸುಖಿಸಿದೆವು ನಾವು, 

ಕುಸುಬೆ ಹೂವಿನ ಪೀತಾಂಬರ'ವನ್ನೊಮ್ಮೆ 
ನೋಡಬೇಕು! ಎನ್ನುತ್ತಾರೆ ಜನ! 


* KKK 


ಸಾಲು ಮೆರವಣಿಗೆ, 
ಸಾಲು, ಸಾಲು, ಹಿಲಾಲು 
ಕನ್ನಡದ ತುತ್ತೂರಿ, ಮರಾಠಿಯ ಕಹಳೆ 
ತೆಲುಗು ತಂಬೂರಿ, 
ಬೆಳುಗೊಳೆದ ಗೊಮ್ಮಟ 
ಕಲ್ಲಿನಲಿ ಕಲಾ ಮೇಳ, 
ಮಧುರ ಹಿಂಡೋಳ! 
— ಸುನೀತಾ ಶೆಟ್ಟಿ 


(೧೫-೫-೧೯೯೬) 


a — 
ಮುಗಿಯದ ಹಾಡು 


ಕಣವಿಯೊಳೆಗೇನುಂಟು, ಯಾವ ಬಲ್ಲ? 


ಮೃದು ಮಧುರಭಾವ ಸಂಚಯಗೊಂಡು ನಿಂತಂತೆ 
ಅಂಚೆದುಪ್ಪಳೆ ಮನದ ಭಾವಜೀವಿ, 

ಕಸ್ತೂರಿ ಕನ್ನಡಕೆ ಚೆಂಬೆಳೆಕ ಮುಡಿಸಿದಿರಿ 

ಒಳಗೆ ಸುಳಿಯುವ ಭಾವದೆಳೆಯ ನೀವಿ. 


ನೆಲಮುಗಿಲನೀಕ್ಷಿಸುತ ಕಾವ್ಕಾಕ್ಲಿಗೊಗೆ ತಂದ 
ಶುಭ್ರಶ್ವೇತದೃಷ್ಟಿ ಹೊರಗು ನ 
ಮಾತನಾಡಿದರಷ್ಟೇ ಕಾವ್ಯ ಬರೆದರೂ ಅಷ್ಟೆ 
ಮೆಲ್ಲಮೆಲ್ಲನೆ ತುಂಬಿದಂತೆ ಬೆಳಗು. 


pe ಬು 
ಒಳೆಗೆ ಎಲ್ಲೋ ಕುಳಿತು ನಿತ್ಯ ಕಟ್ಟಾಡಿಸುವ 
ಬೇಂದ್ರೆಯೆಂದರೆ ನಿಮಗದೆಷ್ಟು ಹುಚ್ಚು. 
೭೨ 


ಹೂವು ಕಂಡರೆ ನಿಂತ್ರು ದುಂಬಿಕಂಡರೆ ನಕ್ಕು 


ಕಾರಖಾನೆಗೂ ಚಿತ್ತ ಮತ್ತೆ ಗುಡಿಸಲಿನತ 
= — 
ನಿತ್ಯ ಜೀವಧ್ವೆನಿಗೆ ಕಾವ್ಮ ಬಂಧ. 


ಮುಗಿಯದ ಹಾಡು 


ಕಣ್ಣು ಹರಿಯುವ ತನಕ ಬರಿದಾದ ಬೋಳುಮರ 
ನಗರದಲಿ ನೆರಳನ್ನು ಕಾಣದವರು, 
ಅಂದಿನಿಂದಿಂದಿಗೂ ನಮ್ಮ ಹಳ್ಳಿಯೆ ಚೆಂದ 
ಎನುತ ನೆನಪಿನ ತೇರನೆಳೆಯುವವರು. 


ವಿಶ್ವಭಾರತಿಗೆ ಕನ್ನಡದ ಆರತಿಯೆತ್ತಿ 

ಮಂಗಳದ ಜಯಭೇರಿ ಬಾನತುಂಬ, 

ಮಧುಚಂದ್ರ, ಎರಡುದಡ, ಜೀನಿಯಾ ಸಾಲಾಗಿ 
೦ಬಿದವು ಕನ್ನಡಕೆ ಅಮೃತ ಕುಂಭ. 


ಆಕಾಶಬುಟ್ಟಿಯಲಿ ಆರದ್ದಣತೆಯನಿಟ್ಟು 
ತೇಲಿಬಿಟ್ಟಿಹ ಬೆಳಕು ನಾಡಿಗೆಲ್ಲ, 

ಸದ ಕಂಡದ್ದಿಷ್ಟು ಇನ್ನು ಕಾಣದ್ದೆಷ್ಟೋ 
ಕಣವಿಯೊಳಗೇನುಂಟು ಯಾವ ಬಲ್ಲ? 


ನೆಲದ ಸಿರಿ 


ಬರೆದ ಕವಿತೆಯಂತೆ ಬದುಕುವುದೂ ವ್ರತಸಾಹಸ, 


ರಳಿದಷ್ಟು ಸಹಜ ಬಂಧುರ 


— 
(9) 


ಎರಡು ಕರ್ಮಗಳೂ ಹೂ 


ಕಲ್ಯಾಣನಗರದ ತಪ ನಿರತ ಚೆಂಬೆಳೆಕ ಕಾವ್ಯಯೋಗಿಗೆ. 


——; 
೦ದೇ ದಾರಿ 


pS 
0 
ಬು 


ನಡೆ 


ನರಸಿ [9 


೧ಂಬೆಳಕ 


—ಿ 
ಯಲ 


ಹೊಂಬಳದ ನಾಡಿಂದ 


6) 


೧ 


OR ಬ್ರೀ 


ಬಂಡಾಯದ ಬೆಂಕಿ ಹಾದಿಯಲು 


13 


೨ 
[cn 
h-8) 


ಬಿ ಅರು 


fa! 
\e/ 


ಮಡಿತು 


— REE) 
ಎದಗಳೊಡನೆ ಸದಾ ಬಿರೆವ ಅನು 


೧ಂದ 


ಿ 
We 


೮ 


ಮಾತು ಬೆಳ್ಳಿ: ತೂಕಮಾಡಿಟ್ಟ ಹಾಗೆ ಬಿಟ್ಟಿ ಬಾಣದ ಬಗೆ 
ಮರುಕ್ಷಣ ಮೌನ: ಬಂಗಾರದುಸಿರು, ಸೂಸುವ ನಸುನಗೆ, 
ವಿಷಾದ ಬೂದಿಯೊಳು ಬೆಚ್ಚಗೆ ಜಾಗ್ರತಿ ಕೆಂಡದ ಕಾವು 
ಚುಚ್ಚಿ ವಿಡಂಬನೆ ಚಾಟಿ ಏಟು ಸಮಾಜ ಭೈರವನಿಗೆ. 


ವಿಶ್ವಭಾರತಿಗೆ ಎತ್ತಿ ಕನ್ನಡದಾರತಿ, ಮನೆ ಬೆಳೆಗುವ 
ನೆಂದಾದೀಪಕ್ಕೆ ಕುಂದೊದಗಿದರೆ ಕನಲಿ ನಿಲ್ಲುವ ಕಲಿ. 
ಮಣ್ಣಿನ ಮೆರವಣಿಗೆಯ ನಡುವೆಯೂ ಹಿಂಗದ ಅನುಭಾವ 
“ಬದಲಾವಣೆ ಬಾಳಿನೊಗ್ಗ ರಣೆ” ಚಲಿಸುವ ಸ್ನೇಹಗಾಲಿ. 


— ಜಗದೀಶ ಮಂಗಳೂರಮಠ 


ಮುಗಿಯದ ಹಾಡು ೩೯ 


ಬಾನಿನ ಬಿಸಿಲುಂಡು 

ಧೆಗೆಯಲ್ಲಿ ನಗೆಸೂಸಿ 

ಮೈತುಂಬ ಕೇಸರಿ ಧರಿಸಿ ನಿಂತ, 

ಧ್ಯಾನಸ್ತ ಗುಲ್‌ಮೊಹರ್‌ ಸಂತ- 

ಕಣವಿ ಮಹಂತ. 

ಇಳಿವಯಸ್ಸಿನ ಈ ಎಳೆಯ- 

ತುಟಿ ಬಿಚ್ಚಲು 

ಮೌನದ ಬಳ್ಳಿಗೆ ಮಾತು ಹೂತು 
ವಸಂತಾಗಮನದ ಸಂಬ್ರಮ, 

ಸಂಚಿಲ್ಲದ ಮುಂಗಾರು ಮಿಂಚು ನಗುವಿನ 
ಶಬ್ದದಾಚೆಯ ಈ ನಿಶ್ಯಬ್ದ ಶಿಲ್ಪಿಗೆ 
ಸಾಹಿತ್ಯವೇ ಧರ್ಮ, 

ಅದುವೇ ಅರ್ಥ-ಕಾಮ 

ಚಿರಂತನ ದೀಪ್ತಿಧಾಮ. 

ಬದುಕಿನ ಪಾಡೇ ಹಾಡಾಗಿ ಪಲ್ಲವಸಲು 
ಜೀವನದ ರಾಗ-ಅನುರಾಗ 

'ನೆಲಮುಗಿಲು' ಒಂದಾಗಿಸಲು 

ಇವರ "ಜೀವಧ್ವನಿ' ಸಾನೆಟ್ಟಿನ ಮೆಟ್ಟಲೇರಿ, 


ಬ ೬ 
ಆಕಾಶಬುಟ್ಟಿಯ ತುಂಬ "ಮ ಸಿನ ಮೆರವಣಿಗೆ 
ಮಾಡಿತು ಹೊಂಬೆಳಕು ಚೆಂಬೆಳಕು ದಶದಿಕ್ಕಿಗೆ ತೂ 
ಮುಪ್ಪಿಲ್ಲ ಅದಕೆ: 
ನಿತ್ಯ ನೊತನ 
ಸಾವಿರದ ಕವಿತೆಯ ಕವಿಗೆ ನನ್ನ ನಮನ 


bl 


ಮುಗಿಯದ ಹಾ 


ಚೆಂಬೆಳಕಿನ ಹನಿಗಳು. ..! 


೧ 
ಮಾತಿಗೆ ಕವಿ ಜತೆ 
ಒಳೆಹೋಗಿ ಕೂತಾಗ 
ಚೆಂಬೆಳಕನ್ನು; 

ಸ್ನಾನ ಮಾಡಿದಂತೆ 
ನಾವೆಲ್ಲ ಹುಣ್ಣಿಮೆಯ 
ಬೆಳದಿಂಗಳನ್ನು! 


೨ 
ಅದೆಂಧ ಕೋಮಲ 
ಅದೆಷ್ಟು ಮೃದು 
ಗುಣವಿದೆ ಈ ಹತ್ತಿಗೆ; 
ಇದೆ ಗುಣ 

ವರು ತುಂಬಿದ್ದಾನೆ 
ಕಣವಿಯವರ ಮಾತಿಗೆ! 


24 
ನಗು ಮೊಗದ ಕವಿ ಕಣವಿ 
ಬಲು ಸಮಾಧಾನಿ 
ಅವೆರಿಗೆ 


ಹ) 


೪ 
ನಿಸರ್ಗ ಪ್ರೀತಿ-ಪ್ರೇಮ 
ಬದುಕು ಭಾಷೆ 
ಎಲ್ಲ ಕೃಷಿಮಾಡಿ, 
ಕಾವ್ಯಲೋಕದಲ್ಲಿ 
ಕವಿ ಶ್ರೀ ಚನ್ನವೀರ ಕಣವಿ; 
ನಮಗಾಗಿ ಒಟ್ಟಿದ್ದಾರೆ 
ಬಲು ದೊಡ್ಡ ಬಣವಿ! 


೫ 
ಸುನೀತಗಳಲ್ಲಿ 
ಸಮರ್ಥವಾಗಿ ಕಟ್ಟಿದ 
ವ್ಯಕ್ತಿ ಚಿತ್ರ 
ನೋಡಬೇಕೆಂದರೆ 
ನೀವು ಬರಬೇ 
ಕಣವಿಯವರ ಹತ್ತಿರ! 


ಸಭ್ಯತೆಗೆ ಅನ್ವರ್ಥ 


ಈ ಮಾತು ಇಂದಲ್ಲ ತೀರ ಹಿಂದಿನದು 
ಮೂರು ದಶಕದ ಮೇಲೆ ಐದು ವರುಷದ್ದು, 
ವಾನಾಗ ಲಂಗ-ದಾವಣಿಯ ಕಾಲೇಜು ಹುಡುಗಿ 
ಕಣ್ಣುಗಳ ತುಂಬೆಲ್ಲ ಕನಸು ತುಂಬಿದ ಬೆಡಗಿ. 


ಅಂಚೆಯವ ಕೊಟ್ಟ ಗೆಳೆತಿಯ ಪ್ರೀತಿಯ ಪತ್ರ 
ಶಿರಸಿಯಲಿ ಕವಿಗೋಷ್ಠಿ ಬರುವರು ಕಣವಿ, 
ಧೂಳು ತುಂಬಿದ ತಗ್ಗು-ದಿನ್ನೆಯ ದಾರಿ 
ಮೂರು ಗಂಟೆ ಕಠಿಣ ಪಯಣದ ದಾರಿ 
ಡಾಂಬರಿಲ್ಲದ ದಟ್ಟ ಅಡವಿ ದಾರಿ. 


ಓಡೋಡಿ ಬಂದಿದ್ದೆ ತೀರ ತಡವಾಗಿ 

ನನಗೊಂದು ಸ್ಥಳೆವಿಟ್ಟು ಕಾದಿದ್ದರು ಗೆಳತಿಯರು. 
ಕವಿಗೋಷ್ಠಿ ತಲುಪಿತ್ತು ಮುಗಿವ ಹಂತಕ್ಕೆ 

ನಾ ಮೆಚ್ಚಿದಾ ಕವಿಯ ಕವನ ಕೇಳದುದಕೆ 

ಕಣ್ಣ ತುಂಬೆಲ್ಲ ತುಂಬಿ ಕಣ್ಣೀರು ಹರಿದಿತ್ತು. 


“ಅಷ್ಟು ಕವಿಗಳ ನಡುವೆ ಹೇಗೆ ಗುರುತಿಸಲೆ ಗೆಳತಿ?” 
ಕೇಳಿದೆನು ಹೇಳಿದಳು ಅವಳು: 

“ಸೆಟ್ಟು ಹಾಕಿದ ಹಾಗೆ ಶಿಸ್ತಿನಿಂದಲಿ ಕುಳಿತು 

ಫಕ್ಕನೆ ನಗಲು ಮುತ್ತು ಉದುರಿದ ಹೊಳಪು 
ಅಚ್ಚಮಲ್ಲಿಗೆ ದಂತ ಪಂಕ್ತಿಗಳೆ ಒಡೆಯ 

ಮುಟ್ಟಿದರೆ ಮುನಿ, ನಾಚಿಕೆ ಮುಳ್ಳು. 


ಸ್ನೇಹ ಸೂಸುವ ಕಣ್ಣು, ಜೇನ ಹನಿ ಸವಿ ಮಾತು 
ಪಾರಿಜಾತದ ಹಾಗೆ ಮೃದು-ಮಧುರ ಹೂಮನ 
ಕೋಮಲಕೂ ಕೋಮಲ ಈ ಕವಿಯ ವದನ” 


ಹೇಳಿದೆ ಗೆಳತಿಗೆ ಅಲ್ಲೆ ಬಹು ಮೆಲ್ಲಗೆ 
“ಚೆನ್ನವೀರನ ಹೆಸರೇನೋ ಚೆನ್ನ 


೪ಡಿ 


೪ 


ಬರಿಯ ಚೆನನೆ ಸಾಕು ವೀರ ಏತಕೆ ಬೇಕು 


p51 
ಇವನಲ್ಲ ವೀರ ಕೋಮಲನು ತೀರ, 


ಗಡಿಬಿಡಿಯ ಗೊಂದಲದ ಕವಿಯಲ್ಲ ಈತ 
ಸಭ್ಯತೆಗೆ ಅನ್ವರ್ಥ ಸಾಮ, ಸೌಮ್ಮ ಸುಕುಮಾರ ಸೋಮ” 


ಮತ್ತೊಮ್ಮೆ ಕಂಡಿದ್ದೆ 'ವಿಶ್ವ' ಚೇತನ ದಲ್ಲಿ 

ಆಗ ನಾ ಪ್ರೌಢೆ, ನಡವಳಿಕೆ, ತಿಳುವಳಿಕೆ ಅರಿತ ಗಂಭೀರೆ, 
ಒಂಟಿ ಹೆಣ್ಣನು ಕಂಡು ಜೊಲ್ಲು ಸುರಿವರ ನಡುವೆ 
ಇವನೊಬ, ಶಾಂತ ಬುದ್ರ, 


ಸಭ್ಯತೆಯ ಗಡಿಯನ್ನು ದಾಟಿದವನಲ್ಲ 
ಸಂಸ್ಕೃತಿಯ ಸೋಗಿನಲಿ ವಂಚಕನು ಅಲ್ಲ, 
ಮಿತ ಮಾತು, ಹಿತ ಮಾತು ನಗುಮೊಗದ ಈತ 
ಎಂದೆಂದೂ ಯಾರನ್ನೂ ನೋಯಿಸಲೆ ಇಲ್ಲ. 


ಗಂಭೀರ ಅಧ್ವರ್ಯ, ಎಂದೆಂದೂ ತುಡಿವ ಮನ 
ಕನ್ನಡಕೆ ಹಗಲಿರುಳು ಬಿಡದೆ ದುಡಿಯುವುದೆ ಗುಣ, 
ಕನ್ನಡಮ್ಮನಿಗೀತ ತುಂಬ ಹೆಮ್ಮೆಯ ಕುವರ 
ಕರೆಯಬಹುದೀತನನು ಕನ್ನಡದ ಧೀರ. 


ದೊಂಬಿ ಗದ್ದಲದಿ ದೂರ, ಅತಿದೂರ ಚಿಂಬೆಳಕು ಭವನದಲಿ ಕುಳಿತು 


ಇವ ಹೊತ್ತಿಸಿದ ಜ್ಞಾನದೀವಿಗೆಯ ಬೆಳಕು, 
ಆ ದೀಪ ಉರಿದುರಿದು ಬೆಳಕೆಲ್ಲ ಹರಿಹರಿದು 


ನಾನೇನು ಕೊಡಬಲ್ಲೆ ಈ ಕಾವ್ಯ ಸಂತನಿಗೆ 
pL) 


ಮಾಗಿದ ಪಾಡು 


ವೋದಯ ಗುಣ 
ಶಬ್ದ ನಾದ ಲಯಗಳ ಸತ್ವ 
ಕಾವೃಶೈಲಿ 

> ಪ್ರಭುತ್ವ. 


ಮೇಲೆ ಕೆಳಗೆ 
ಮತ್ತೆಲ್ಲಕಡೆಗೆ, 
ಒಂದಕ್ಕೇ ಅಂಟಿ 
ಬಾರಿಸಲಿಲ್ಲ ಗಂಟೆ 


ಮಾತು ಮಿದುವಾದಂತೆ 


ದಾರಿಯಂಚಿನ ನಡಿಗೆ 
ವಾಕಿಂಗ್‌ ಸ್ಟಿಕ್‌ಗಿಂತ ದಪ್ಪ 
ಏನೂ ಬೇಕಾಗಿಲ್ಲ ಕೈಗೆ 


ಮೈಯೆಲ್ಲ ಕವನ ಹೊತ್ತಿಗೆ. 


೪೫ 


೪೬ 


ಮಣ್ಣಿಗಂಟಿಕೊಂಡೇ ಇದ್ದ 
ಮೌನಿಗಳನ್ನೂ ಮಾತಾಡಿಸಿದ 
ಬಲು ಮಾತುಗಾರನ ಪ್ರಭಾವ 


oN ೧ 
ಪ್ರಬುದ್ದ ಸ್ವಿಂಬಿ. 


ಮೈಗೂಡಿಸಿಕೊಂಡಿದ್ದು 
ಸಮನ್ವಯಕೆ ಸಾಕ್ಸಿ 
ಸಮೃದ್ದ ದೆಸೆ ಕಾವ್ಯಾಕ್ಸಿ 
ದಶ ಸಪ್ತ ಸಂವತ್ಸರಗಳ 
ಮಾಗಿಯ ಕಾಲದಲ್ಲೂ 
ಮುಗಿಯದ ಹಾಡು 
ಮಾಗಿದ ಪಾಡು. 


— ನಿಂಗಣ್ಣ ಕುಂಟಿ 


ಮುಗಿಯದ ಹಾಡು 


ಕನ್ನಡ ಚೇತನ 


ಸೃಷ್ಟಿಯಲ್ಲಿಯದಲ್ಲಾ ಈ ಕಣವಿ-ಕಂದರ 
ಕಣಕಣದಲ್ಲೂ ಕನಸು ಕಾಣುವನು ಈ ಸುಂದರ! 
ಬಂದವರಿಗೆಲ್ಲ ಬಾ ಎನುವ ಮಹಾಮಂದಿರ! 
ಬಾರದವರಿಗೂ ಆಸೆ ಕೆರಳಿಸುವನೀ ಚಂದಿರ! 


ಇಲ್ಲಿಲ್ಲ ಕಾಲು ಜಾರುವ ಭಯದ ಹಾವಸೆ 

ಹೆಜ್ಜೆ ಹೆಜ್ಜೆಗೂ ನೆನೆವ ಗುರುಲಿಂಗ ಕಾಪಸೆ 

ಬಾಳಕೊರಡು ಕೊನರಿಸುವ ರಸದ ನೆಲೆ-ಸೆಲೆ ಈ ಕಡೆ 
ಸಿದ್ದರಾಮನು ಜಿಗಿದ, ಗುರುಪಾದಪಡೆದ ಸಿರಿ, ಹಿರಿ ಹೆಗ್ಗಡೆ. 


ಶಾಂತಾದೇವಿಯ ಕೈ ಹಿಡಿದ ಚೆನ್ನವೀರನ ಬಗೆ ಬಲುಹು 
ಮುದ್ದಣ ಮನೋರಮೆಯ ಅರಿವಿನ ಒಲವಿನ ನಿಲವು. 
ನಂಜುಣುವ ಬಂದರವ ತಪ್ಪಿಸಿ, ಜಪ್ಪಿಸಿ ಡೋಣಿ ಸಾಗಿದ ಜಲವು 
ಚಿರಂತನದಾಹಕ್ಕೆ ಹಿಗ್ಗುತ್ತಿದೆ ಷಟ್‌ಸ್ಕಲವು. 


ಕಾವ್ಯಾಕ್ಲಿಪಕ್ಸಿ! ಜೀವಧ್ವನಿಯ ಸಕ್ಕರೆಯ ಕಣವಿ! 
ಸಿಕ್ಕಷ್ಪೂ ಸವಿಯುತ್ತ ಮೈಮರೆಯುವ ಅಕ್ಕರೆಯ ಬಣವಿ! 


—ಫನವದ 
(ವಾಮನ ಬೇಂದ್ರೆ) 


ಮುಗಿಯದ ಹಾಡು ೪೭ 


ಸುನೀತ ನಮನ 


ಚಿನ್ನದ ಮೆರುಗು, ಸುತ್ತ ಹೊನ್ನ ಬೆಳಕಿನ ಕಿರಣ 
; ಜಾಜಿ, ಮಲ್ಲಿಗೆ ಗುಲಾಬಿ 
ಸ್ಸ ಓರಣದುಡುಗೆ ಮುಗ್ದ ನೋಟದ ಮಾಟ! 
Fl ರದ, ಬಿತ್ತರದ ಆಳ, ಅಗಲದ ದೃಷ್ಟಿ 
ಮಾಸದ ಮುಗುಳು ನಗೆ ನುಣುಪು ಗೆನ್ನೆಯ ಮೇಲೆ, 
ಸದುವಿನಯ ಸಾಕಾರ, ಸ ಸಜ್ಜನಿಕೆ ಹರಿಕಾರ 
ದವರಿತು ಅಳವಟ್ಟ ಮೇಲು ನಡೆ ಮೆಟ ಲು 
ಪ್ರಕೃತಿ ಸೊಬಗಿನ ಸುಗ್ಗಿ ಹಿಗ್ಗಿ ಕಣವಿಗೆ ನುಗ್ಗಿ 
ಯತುಮಾನಕನುಸರಿಸಿ ಕಾವ್ಮಕಣದಲಿ ರಾಶಿ. 
ಕಡೆದಿಟ್ಟ ಸಾನೆಟ್ಟು ಶಿಲ್ಪ ಗೋಪುರ ಕಳಸ 
ನವೈ-ನವೋದಯ, ಸರ್ವ ಸಮರಸದ ಪರ್ವ 
ಕಲ್ಯಾಣ ನಗರಿಯಲಿ ಚೆಂಬೆಳಕು, ಬೀರುವ ಕವಿ 
ಒಲವು ಚೆಲುವಿನ ಬದುಕು ಕತೆಗಾರ್ತಿ ಜೋಡ. 


- ಸಿ.ಪಿ. ಹೇಮಗಿರಿಮಠ 
(ಶ್ರೀ ಚೆನ್ನ) 


ye ಮುಗಿಯದ ಹಾಡು 


ಕನ್ನಡದ ಕಾವ್ಯಗಣಿ 


ಕಣವಿಯವರೆ, 
ನಡುವೆ ಸೇರಿದ "ಣ'ತೆಗೆದರೆ 
ನೋಡಿ ಈಗ. 


ಅಂತೆಯೇ ನಿಮ್ಮ ಕವಿತೆ 
ಮುಗ್ದ ವನಿತೆ, 
ಕಣ್ಣಾಡಿಸಿದರೆ ಸಳೆತ 

. ಕಣ್ಣೋಡಿಸಿದರೆ ತುಡಿತ 
ಅನುಭವಿಸಿದಷ್ಟೂ ಹಿತ. 
ಮಾತೋ? ಸಿಹಿ ನೀರಿನ ಒರತೆ 
ಮೈತ್ರಿಯಲ್ಲಿ ಕಾಣದೇನೂ ಕೊರತೆ. 
ಮೊಗೆದಷ್ಟೂ ಜೀವಜಲ ಹರಿದಂತೆ 
ಮಲ್ಲಿಗೆಯ ಮೊಗ್ಗು ಅರಳಿದಂತೆ 
ನಲುನಗೆಯು ಪರಿಮಳ ಬೀರಿದಂತೆ 
ಹೊಯ್ದಾಡದ ದೀಪ ಉರಿದಂತೆ 
ನಿಮ್ಮ ಕವಿತೆ. 


ನಿಮಗೂ ನನಗೂ ಹನ್ನೆರಡು ವರ್ಷಗಳ 


ಕರೆದುಕೊಂಡು ಹೋಗಿ, 

ಆಗಲಿ ನಿಮ್ಮಂತೆ ಮಾಗಿ 

ನಿಂತಿದ್ದಾರೆ ನನ್ನಂಥವರು ಅನೇಕರು ಬಾಗಿ. 
ಅದುವೆ ನಿಮ್ಮ ಕಾವ್ಯ ಪರಂಪರೆಗೆ 

ಬೇರು, ಕಾಂಡ, ಚಿಗುರು 

ಮೊಗ್ಗು, ಹೂವು, ಹಣ್ಣು. 


ಮುಗೆಯದ ಹಾಡು 


- ಎಂ.ಡಿ. ಗೋಗೇರಿ 


೪೯ 


೫೦ 


ಮುತ್ತಿನ ಬೆಳಿ 


ನೆಲಕ್ಕೆ ನೋವಾಗದ ನಡೆ, ಇಲ್ಲ ಯಾರೊಡನೆಯೂ ಭಿಡೆ 
ದ ಮೊಗ ತುಂಬ ಮಗುಮನದ ಮಲ್ಲಿಗೆ. 
ಬಾಗಬೇಕು ಹಗೆಯೇ ಭಾವ ವಕ್ಕೆ ನಾಚಿ 
ನುಡಿದರೋ ಮುತ್ತಿನ ಹಾರ, ಬದುಕೆಲ್ಲ ಕಾವ್ಯಸಾರ 
ಆಕಾಶ ವಿಸ್ತಾರ ನಂಬಿ , ನೆಲದಗಲದನುಭವ 
ಕೊಪ್ಪರಿಗೆ ತುಂಬ ಸದುವಿನಯ. 
ನೆಲದ ಲಾಲಿಯ ಸರಕು ಬರಕಿಂದ * 
ಕಡೆ ಕಡೆದು, ಮೊಗೆ ಮೊಗೆದು ತೆಗೆದು ಕಾವ್ಯನವನೀತ 
ಕಾಸಿ ಕರಗಿಸಿ ಹೆರೆದುಪ್ಪ ನೀಲಾಂಜನಕೊ ಿಪ್ಪಿಸಿದ್ದೇ 
ಚೆಂಬೆಳಗು. 
ಎರಡೂ ದಡದಲ್ಲಿ ಹಚ್ಚಿಟ್ಟ ಹಣತೆ 
ಎರಡರ ಗಡಿದಾಟಿ ಆಚೆ, ಅತ್ತಾಚೆ, ಮತಾ ಆಚೆಯೂ 
ಮುಟ್ಟಿ, ಮೃದುಬೆಳಕ ಸವರಿ 
ಎಲ್ಲ ಕಾಲಕ್ಕೂ ಸಲ್ಲುವುದು ಹೊಂಬಿಳಗು. 
ಪ್ರಕೃತಿ, ಪ್ರೀತಿಯೆದೆ ತುಂಬಿದ ಭಾವ ವಕ್ಕೆ 
ಕು ನವ್ಮ-ನವಿರುಗಳೆಲ ಿಜೊಂದಿಗೂ ನಂಟು. 
ಇಲ್ಲವೆನ್ನು ವವರಾರು ಸಿಟ್ಟು, 
ಆಗಾಗ ಒಗ್ಗರಣೆ ಭಗೆ ್ಲನಿಸಿದ್ದೂ ಉಂಟು. 
ಆಗಿರಲಿಕ್ಕಿಲ್ಲ ಲ್ಲ ಖಡ್ಗ ಲೇಖನಿ 
ಸೂಜಿ, by ಬಣಿವಾಗಿ ಚುಚ್ಚಿದ್ದೇನೂ ಅಲ್ಲ ಗುಟ್ಟು 
ಎಪ್ಪತ್ತರಲ್ಲಿ ಇ ಇಪ್ಪತ್ತು ಹಿಂದೆ ಬಿಟ್ಟು 
ಮುಂದಿನೆ ವತ್ತ ರತುಂಬ 
k ಹರಗಿ, ಹದಮಾಡಿ 
ಶ್ರಿ ಬೆಳೆದು ಕೊಯ್ಲು ಮಾಡಿ 
ಟಿದ್ದಾ ರೆ ಮುತ್ತಿನ ಬೆಳೆಯ ಬಣವಿ 
Wy ಪ್ರೀತಿಯ ಕಣವಿ 
ಕಣಕೆತ್ತಿ, ಕರಿಗಾಣ ಹೊಡೆದು 
ಬಿರುಕು ಮುಚ್ಚಿ, ಸಾರಿಸಿ ಒಕ್ಕಿ 
ತುಂಬಿಕೊಳ ಬೇಕಿದೆ 
ನಮ್ಮ ಕಂಜ. 
- ಬಸವರಾಜ ಸಾದರ 


ಮುಗಿಯದ ಹಾಡು 


ಮುಗಿ 


A 


pe] 
[99] 


ಕೃತಜ್ಞತೆಯೊಂದಿಗೆ 


ನನ್ನ ಕಾವ್ಮ ಬೆಳಕು ಕಾಣುವ ಮೊದಲೆ 
ಕಣ್ಣ ತೆರೆಸಿ ಹಾದಿ ತೋರಿಸಿ ನಡೆಗಲಿಸಿದವರು ನೀವು. 


ರಮ್ಮ ಲೋಕದ ಪದ ಚುಂಬನಗಳ ರೋಮಾಂಚನಗಳಲ್ಲಿಯೇ 
ಯೌವನ ತುಂಬಿ ತುಂಬಿ ಕಳೆದು ಹೂವ ಹೂವಿಗೆ ಮುತ್ತಿಡುತ್ತ 
ನದಿ ಗುಡ್ಡಗಳ ನಯನ ಮನೋಹರತೆ ಬೆರಗಾಗುತ್ತ 
ಮಲೆನಾಡ ಗಂಧ ಗಾಳಿಯಲ್ಲಿಯೇ, ನೆರಳು ಬೆಳಕುಗಳಲ್ಲಿಯೇ 
ಹಲವು ಹೊರಳು ದಾರಿಗಳ ಕಂಡವರು ನೀವು, 

ಒಲವಿಗೆ ತಕ್ಕಂತೆ ಚೆಲುವಿಗೆ ಮಣಿದಂತೆ 

ಕಂಡರಿಸಿಕೊಂಡು ತೃಪ್ಪಿಯಲಿ ಬೆಳೆದವರು. 


ನವೃದ ಚೆದರು ನಾಟಕ ನರ್ತನಗಳ ಪಾತ್ರ ಕಟ್ಟುತ್ತಲೇ 

ಸಮತೆ ಸಂಪನ್ನತೆ ಸಂಸ್ಕೃತಿಯ ಸುಗಂಧ ನಿಶಿಗಂಧವಾಗಿ ಮನವ ಮುತ್ತಿ 
ಹಿತ್ತಿಲ ತೋಟದ ಕೈವಲ್ಲರಿ ಕರೆವ ಗುಲಾಬಿ ಗುಲಬಾಕ್ಸಿಯ 
ಗೊಂಚಲು ಗೊಂಚಲುಗಳ ಸಪ್ತರಂಗಿನ ಸಂಧ್ಯಾರಮಣಿಯ 

ಶೋಕ ವ್ಮಾಕುಲಗಳಲ್ಲಿ ವಾಸ್ತವದ ಸುಕ್ಕುಗಳ ನಿಟ್ಟಿಸಿದವರು ನೀವು 
ರಮ್ಮ ನವ್ಯಗಳೆ ಮಲ್ಲಿಗೆ ಮಂಟಪ, ಲಂಟಾನಾ ಪೊದೆ ಕಂಡವರು. 


ಬಯಲು ಸೀಮೆಯ ಬದುಕು ಬಣ್ಣಗಳನ್ನು ಹೂ ಎಲೆಗಳಲ್ಲಿ 

ತಿಳಿನೀಲಿ ಕಡು ಕೆಂಪು ರಾಗ ವಿರಾಗಗಳ ಒಳಗೂ 

ಬಯಲ ಭದ್ರತೆ ಮಲೆನಾಡ ದಟ್ಟ ಹಸಿರ ಸೊಬಗ ಸವಿಯುಂಡು ಅಲ್ಲಿ ಇಲ್ಲಿ 
ಎಲ್ಲೆಲ್ಲೂ ಹಸಿರು ಕುಸರು ಕರೆದು ತಿದ್ದಿ ತೀಡುವವರು. 

ಸೂರ್ಯ ಚಂದ್ರರ ಜೊತೆ ಜೊತೆ ಸಂಜೆ ಮುಂಜಾವುಗಳ ವ್ಯಾಕುಲ 
ಮನುಕುಲದ ಹಸಿವು ಆತಂಕ ಆನಂದಗಳೆ ಹಂಚಿಕೊಂಡವ 


ಮಾತು ಮನಸ್ಸಿನಂತೆ ನಯ ನಾಜೂಕ ಕುಸುರು 

ಕಡೆವ ಸುನೀತಗಳು, ಎದ್ದ ಬಿರುಗಾಳಿ ಹೇಗಿದ್ದರೂ ಎದೆ ಸವರಿ 
ಹೋಗುವ ಮೊದಲೇ ತುಂಬಿದ ತಂಗಾಳಿ ತಂಪಿನ ನೆಲೆಯ 
ಅಂತರಂಗದಲ್ಲಿ ಸಿದ್ದಗೊಳಿಸಿಕೊಳ್ಳುವವ 


ಧ 


ಹಾಡು ೫೧ 


ಇದೇನು ಏರಿಳಿತಗಳಿಲ್ಲದ ಸಮುದ್ರವೇ? 

ನದಿಯ ಆಳೆ ಸಾಗರದ ಹರವು. 

ತಿಳಿಯಬೇಕೆಂದವರು ಇಳಿದು ನೋಡಲು ಕಲಿಯಬೇಕು 
ಚೆಂಬೆಳಕಿನಡಿ ಚಿತ್‌ಸೂರ್ಯ ಹೊಳೆಯುವುದ ಕಾಣಬೇಕು. 


ಹುಟ್ಟುತ್ತಲೇ ಕೆಲವರು ಡೋಲ್ಬು, ನೆಗಾರಿ, ಬ್ಯಾಂಡು-ಬಾಜಾಗಳೆ ಮಧ್ಯೆ 
ಕುಣಿತ ಆರಂಭಿಸುತ್ತಾರೆ, ಎಲ್ಲೆಲ್ಲೂ ಕಿವಿ ಕಣ್ಣುಗಳಲ್ಲಿ ನಾವೇ ಎಂದು 
ಮನ ಮುಟ್ಟದೇ ಎದೆ ತಟ್ಟದೇ ಕಾಲನ ಗತಿಯಲ್ಲಿ ಹಿಂದುಳಿಯುತ್ತಾರೆ 
ಸಂತೂರಿನ ಇಂಪು ಶಹನಾಯಿಯ ಸೊಂಪು ಎದೆಗಿಳಿಸಿದವರು ವೀವ್ರ. 


ಎಪ್ಪತ್ತರಲ್ಲೂ ಇಪ್ಪತ್ತರಂತೆ 
ನಿಮ್ಮ ಕಾವ್ಯ ಹೂ ಅರಳಿದಂತೆ ಸಚೇತನ 
ಸಹಜತೆಗೆ ಸಾಣಿ ಹಿಡಿಯುವ ಕೆಲಸ ಯಾರು ಮಾಡಿದರೂ ಅಷ್ಟೇ 
ಆಕ್ರೋಶ ಆವೇಶಗಳಿಗೊಳಗಾಗದ ತಿಳಿಗಾಳಿ ನಿಮ್ಮ ಮನಸು. 


ಕಾವ್ಯದ ಅಂಗಾಂಗಗಳ ಚೆಲುವ ನಡಿಗೆಯ ಲವ ಲವಿಕೆ ಮತ್ತೆ ಮತ್ತೆ 
ಮೂರು ತುಂಬಿದರೂ ಮೂರರ ಅದೇ ಎಂದಿನ ಮುಗ್ಗತೆ ಹೂ ಹಣ್ಣುಗಳ 
ಪರಿಷಕ್ಕತೆ 
ನಿಸರ್ಗದ ಸಹಜ ವಿಕಾಸ ಅಂವಗೂ ಇಂದಿಗೂ 
ಮುಂದೆಯೂ ಉಳಿಸಿಕೊಳು ವವರು ನೀವು 
- ಶೈಲಜಾ ಉಡಚಣ 


ಮುಗಿಯದ ಹಾಡು 


ಕಣ್ಣು ಕಿವಿಯ ಕವಿ 


ಒಮ್ಮೆ ಕವಿಯನ್ನು ಕಾಣಬೇಕೆಂಬ 

ಆಸೆಯಾಯಿತು, 

ಕಣವಿಯವರಿದ್ದಲ್ಲಿಗೆ ಹೋದೆ. 

ಅಂಕಿತದಲ್ಲೂ ಕವಿ ಇಣುಕುತ್ತಾನೆ 

ಸರಳ ಜುಬ್ಬಾ ಪಾಯಿಜಾಮದಲ್ಲಿ ಬಾಹ್ಮಕ್ಕೂ ಕವಿಯೆ ಸ 
ಅಂತರಂಗದ ಕವಿಯನ್ನು ತಟ್ಟಿ ಮಾತಾಡಿಸಲು ಭನ 


ಕವಿ ಅಷ್ಟು ಸುಲಭ ತೆರಕೊಳ್ಳುವವರಲ್ಲ 

'ಹೇಗಿದ್ದೀರಿ, ಸೌಖ್ಯವೆ' ಎಂಬಿತ್ಕಾದಿ ಕುಶಲೋಪರಿಯಾದಮೇಲೆ 
ಸರ್‌, ನೀವು ಬಾನೆತ್ತರದ ಕವಿ, ಸಹಜ ಕವಿ, ಪಂಥಾತೀತರು 

.. .. ನನ್ನ ಮಾತಿಗೆ ಕವಿಯ ಕಿವಿ ಬಾಡಿತು. 

ಕವಿ ಪದ್ಮಗಳಲ್ಲಿ, ಪದಗಳಲ್ಲಿ ಅಡಗಿ ಕುಳಿತಿರುತ್ತಾನೆ. 


2) 


ಅವ ಸಂಕೋಚಪ್ರಿಯ 'ನಾನು ಕಣವಿ 
ಿಳ್ಳಿರಿ, ಅದು ಇದು ಮಾತಾಡೋಣ 
ನಿಮ್ಮ ಮೊದಲನೆಯ ಮಗ ಏನು ಕಲಿಯುತ್ತಾನೆ . . .' ಎಂದರು. 


ಅವರ ಕೊರಳ ಸುತ್ತುವರಿದಿದ್ದ ಒಂದಿಷ್ಟು ಸಜ್ಜ ಜ್ವನಿಕೆ 
ಮಗುವನ್ನು ನೆನಪಿಸುವ ಅವರ ಕಣ್ಣಿನ ನೋಟ 

ಸರಳ ಬದುಕಿಗಿಷ್ಟು ಸಾಕು ಎಂಬಂತೆ 

ಸದಾ ತುಟಿಗೆ ವೆ Fie ಕೊಂಡಿರುವ ಅಂಟು ನಗು 


ಅವರೆದೆಗೊತ್ತರಿಸಿದ ಸ್ನೇಹದೊರತೆಯಿಂದ 


ಜಿನುಗುವ ಮನುಷ್ಮಪ್ರೀತಿ ಇಷ್ಟನ್ನೂ 
ತರಾತುರಿಯಲ್ಲಿ ಬಾಚಿ ಬಗಲಚೀಲಕ್ಕಿರಿಸಿ 


ಹೊರಟು ಬಂದೆ. 


ಮುಗಿಯದ ಹಾಡು ೫೩ 


ಜಳ 


ನನ್ನ ತಿಳಿವಿನಂಗಳದಲ್ಲಿ ಆಟ ಟವಾಡಿಕೊಂಡಿರುವ 
ಪದಗಳಿಗೆ ಇಷ್ಟನ್ನು ತೊಡಿಸಿದರೆ 
ಪದ್ಮವಾಗುವುದು ಕಷ್ಟವಲ್ಲ ಎನಿಸಿತು. 


ಬುದ್ದ ನಾನು ದೇವರಲ್ಲ ಎಂದ 

ದೇವ ಭಾಷೆಯನ್ನು ಮಾತಾಡಿದ 
ಕಣ್ಣಿದ್ದವರಿಗೆ ಕಿವಿಯಿದ್ದವರಿಗೆ 

ಕಣವಿ ಮಾತಾಡಿದ್ದು ಕಾವ್ಯವಾಗುತ್ತೆದೆ. 


— ಮೊಡ್ಡಾಕೂಡು ಚಿನ್ನಸ್ವಾಮಿ 


ಮುಗಿಯದ ಹಾಡು 


ಚೆಲುವಿನ ಕವಿ ತಾ ಹಾಡಲಿ 


ಉತ್ತರದ, ಎತ್ತರದ ಹೊಂಬಳದ ಹೊಂಬೆಳಕು 
ಆಪ್ಕಾಯಮಾನನನೆರಳಿಟ್ಟ ತಂಗುದಾಣ. 
ನೆಲ-ಮುಗಿಲ ಲಾಳಿಯಲಿ ನಾದದೆಳೆಗಳ ನೂತು 
ಕುಸುರಿಟ್ಟ ರೇಶಿಮೆಯ ನೂರು ಬಣ್ಣ. 
ಕಿರುಕವಿಗಳ ಕಾವ್ಯಾಕ್ಲಿಗೆ ಬೆಳಕಿನ ಹಿರಿಯಣ್ಣ. 
ಕುಶಲ ಕುಂಚದ ಆಟ ಆ ಬಾನ ತುಂಬೆಲ್ಲ 
ಹರಡಿಟ್ಟ ಮೋಡ, ಗಿರಿ, ಬೆಟ್ಟ ಸಾಲು 

ಮೌನ ಮೊಗ್ಗೆಗಳೆಲ್ಲ ಒಂದೊಂದೆ ಒಡೆದು 
ಪರಿಮಳದ ಹೊಸನೀರು, ಹೂ ಹಾಸು ಬಿಸಿಲು. 
ಪಾರಿವಾಳದ ಗುಟುರು ವಿನಯದೆದೆ ಗಟ್ಟಿ 
ವಾತ್ಸಲ್ಮ ಧಾರೆಯಲಿ ಆಕಾಶಬುಟ್ಟಿ. 

ಭುವಿ ಬೆಳಗಿರೆ ಒಡಮೂಡಿರೆ ಚಿತ್ರಮಾಲೆ ಕಟ್ಟಿ. 
ಎಪ್ಪತ್ತಕೆ ಮೂವತ್ತರ ಜೊತೆಗೂಡಲಿ ಹೆಜ್ಜೆ; 
ಚೆಲುವಿನ ಕವಿ ತಾ ಹಾಡಲಿ ಮೆಲ್ಲುಲಿಯಲಿ ಗೆಜ್ಜೆ. 


— ನರಸಿಂಹ ಪರಾಂಜಪೆ 


ಮುಗಿಯದ ಹಾಡು ೫೫ 


೫೬ 


ಒಂದು ಸುಂದರ ದ್ವೀಪ 


ಚೆಂಬೆಳಕಿನ ಕವಿ ಕಣವಿ 

ಎಪ್ಪತ್ತರ ಇಳಿತದಲ್ಲೂ ಅದೇ ಪುಟಿವ ಬುಗ್ಗೆ; 
ಬಟಾ ಬಯಲಿನ ಧಗಧಗಿಸುವ ಬಿಸಿಲಿನಲಿ 
ಒಂದೀಟು ನಲುಗದ ಮಲ್ಲಿಗೆಯ ಮೊಗ್ಗೆ 
ಗಂಟು ಕಟ್ಟೊಗೆದಿಹರು ಎಲ್ಲ ಬೇನೆ, ಬೇಸರಿಕೆ 


ಮೈದುವಾದ ಮಾತಿನಲಿ ಹಿತವಾದ ದೃಷ್ಟಿ 

ಪಂಥ ಪಂಗಡಗಳ ಮೀರಿದ ಸಮ್ಮಕ್‌ ಸೃಷ್ಟಿ, 
ಕಾಲಗಳ ತೆಕ್ಕೆಗೆ ಎಂಥೆಂಥದೊ ಸಿಕ್ಕಿಗೆ 

ಒಂದಿಷ್ಟು ಸಿಗದೇ 

ಎಲ್ಲ ಕಾಲಕು ಸುರಿಸಿಹರು ಆಟೀಟು 

ಗುಡುಗು, ಮಿಂಚುಗಳಿಂದ ಸಾಮಗಾನದ ಸೋನೆ. 


ಹುತ್ತಗಳಿವೆಯೆಂದರೂ ಸುತ್ತ ಮುತ್ತ 

ಆಡಿದವರಲ್ಲ ಮುಂಗಸಿಯಾಟ, 

ಗುದುಮುರಗಿ ಗುದ್ದಾಟ ಮೈಲುದ್ದ ದೂರ 

ಹಳ್ಳಿಗರ ಬದುಕನೇ ಬೆನ್ನಿಗೇರಿಸಿಕೊಂಡ ಧೀರ 

ಕನ್ನಡ ಕಾವ್ಯ ಸಾಗರದ ಒಂದು ಸುಂದರ ದ್ವೀಪ-ದ್ವಾರ. 


ಚೆಂಬೆಳಕಿನ ಕವಿ, ಈಗ 
ಧಾರಾನಗರಿಯ- 
ಗಡಬಿಡಿಯ ಬದುಕಿನಲ್ಲಿ, 
ದೇಶಾವರಿ ನಗೆಯಲಿ 
ಎದುರಾದ, 
ಎಲ್ಲರ ಕೈಕುಲಕಿ, ಇಲ್ಲಾ ಮೈದಡವಿ 
ಬಾಯ್ತುಂಬ ನಗುವ 
ಸಮನ್ವಯದ ಸಿಂಧು 
ಪ್ರೀತಿ ತುಂಬಿದ ಬಂಧು; 
ಇರಲಿ ಎಲ್ಲರೊಂದಿಗೆ 
ವರ್ಷ ನೂರೊಂದು. 
- ಸತ್ಯಾನಂದ ಪಾತ್ರೋಟ 
ಮುಗಿಯದ ಹಾಡು 


ಕಣವಿ ಮನೆ ತೋಟ 
ಒಂದು, ಎರಡು, ಮೂರು, ನಾಲ್ಕು 


ಒಂದು 


ಒಂದು ದಿನ ಮುಂಜಾನೆ ಕಣವಿ ಅವರ 
ಮನೆಗೆ ಹೋಗಿದ್ದೆ, 
ಬಾಗಿಲ "ಕೀ' ಹಾಕಿತ್ತು. 


ಅವರ "ಕವಿತೆಯ 
ಪುಟ್ಟ ಗುಬ್ಬಿ 
ಚಕಮಕಿಸುತಿತ್ತು ಚುಂಚು. 


ರಾತ್ರಿ ಸುರಿದ 
ಮಳೆಯಲ್ಲಿ ನೆನೆದ 
ಗೌರಿ ಹೂ ಎಲೆಯ 
ಎದೆ ಮೇಲೆ 
ಕೀಟ ದಾಟುತ್ತಿತ್ತು. 


ನಕ್ಕ ಚಿಕ್ಕ 
ನೀಲಿ ಹೂ ಬೇಲಿಯಲ್ಲಿತು. 
ಜಡೆಗಟ್ಟಿದ ಹುಲ್ಲು 
ಕಾಲ ಕೆಳೆಗೆ. 

ಎರಡು 
ಈ ತೋಟದಲ್ಲಿ 
ಎಷ್ಟು ಹೂ ಅರಳಿವೆ? 
ಎಷ್ಟು ಬೆರಗಿನ 
ಬೆಳಗು ಬಂದಿವೆ? 
ಧಾರವಾಡದ 
ಮಳೆ ಧಾರೆಗಳಷ್ಟು 
ಬಳ್ಳಿ ಕಂಟಿಗಳ 
ಮೇಲೆ ಕುಣಿದಿವೆ? 


೫೭ 


ಮೂರು 


ಈ ಹಕ್ಕಿಗಳು ಕಸಕಡ್ಡಿ 
ಹೊತ್ತು ತರಲಿ, 
ಕವಿಯ ಕನಸಿನಲ್ಲಿ 
ಬೆಚ್ಚನೆ ಗೂಡು ಕಟ್ಟಲಿ, 
ಧಾರವಾಡ 

ಮಳೆ ಜೋಕಾಲಿಗಳು 
ಹೊತ್ತು ತೂಗಲಿ, 

ನಿತ್ಮ 
ಕೆಂಪು ಚಹಾ ರಾಡಿ ನೀರು 
ಕವಿ ನೋಡಲಿ. 


ನಾಲ್ಕು 
ಬೇಂದ್ರೆ ಬಿಟ್ಟ 
ಬಾಕಿ ಇತಿಹಾಸ 


ನೀವು:ಕಣವಿ 


- ಸತೀಶ ಕುಲಕರ್ಣಿ 


ಮುಗಿಯದ ಹಾಡು 


ಬಾನ ಕನಕ. 


ಇತ್ತ, ಪದಕೊಂದು ಪದವಿಯ ಬೇಂದ್ರೆ. ಅತ್ತ, ರುದ್ರ- 

ರಮ್ಮ ಗಿರಿಪಂಕ್ತಿಯ ಪ್ರಸ್ತಾರದ ಕುವೆಂಪು. ಮಧ್ಯ 
ವಚನೈಸಿರಿಯ ಮಧುರಚೆನ್ನ. ಸಲ್ಲ ಸ್ಫೂರ್ತರಿಗೆ ಬೆನ್ನ! 
ಪ್ರಭಾವದಿ ಮದಡಾಗದ ದೀಪಧಾರಿಯುಕ್ತ ಮಿದುಳು 
ಕೌತುಕಪಟ್ಟಕ್ಕೆಂ ದೋ ಒಪ್ಪು ಒನಪಿನ ಕವಿತ್ವಗಳು 

ಚಿಲಕ ಮಿಲ್‌ ಮಿಲಕ್ಕೆನ್ನಿಸಿದ ಭಾಷೆಗೆ ಹರ್ಷಾಂಲಿಂಗನದ 
ಸಿಹಿಯುಡುಗೊರೆ. ವೃರ್ಧ ಗಡಿಮೀರಗೊಡದ ಲಕ್ಷ್ಮಣಗೆರೆ 
ಹಾಯಿ ಬಿಚ್ಚಿದ ಚುಕ್ಕಾಣಿಯ ಚೊಕ್ಕ ಬೇಕೆಂದತ್ತತ್ತ ನಿಯಂತ್ರಿ- 
ಸುವ ಪುರಷಾರ್ಥಿ. ಸಂಸ್ಕಾರಮಾನ್ಮ ನಂಬದಿರಲಾಗದ 
ಪರಮಾರ್ಥಿ. ಆರ್ಜನ ಮಾರ್ದವಂಗಳ ರಮ್ಮ-ನವ್ಯ್ಮಸೇತು ' 
ಚಿರಂತನ ದಾಹದ ಜೀವಧ್ವನಿಗೆ ಶಿಶಿರಸ್ನೇಹಿ. ಆದರೂ ಮಟ 
ಮಟ ಮಧ್ಯಾಹ್ನದ ಮಜಲು ವ್ಮಾಮೋಹಿ. ದೃಷ್ಟಿತಾಗುವ 
ಸರಸ-ಸಜ್ಜನಿಕೆ. ಹೆಮ್ಮೆಯಾಗದೇ ನೇಹಾಪು ಮನಮನಕೆ? 
ಚೆಂಬೆಳಕು ಸುನೀತಜನಕ. ಹೊಂಬೆಳಕಿಗೆ "ಬಾರ' ನೆತ್ತದ ಬಾನಕನಕ. 


- ರವಿ ಉಪಾಧ್ಯ 


(ce) 


ಮುಗಿಯದ ಹಾಡು ೫೯ 


೬೦ 


ಹೊಡೆದುಂಬಿದ ಹಾಲ್ತ್ಡಿನೆ 


ಸರಳ-ಸೌಜನ್ಯಗಳೆ ಸಾಕಾರಗೊಂಡಂತೆ 

ನಯ-ವಿನಯಗಳೆ ಹೊಡೆದುಂಬಿದ ಹಾಲ್ತಿನೆಯಂತೆ 
ಭಾವ-ಭಾಷೆಗಳಿಗೆ ರೆಕ್ಕೆಯೊಡೆದಂತೆ 

ಮೂಡಿ ಬಂದು ಮನ-ಮನೆಗಳೆ ತುಂಬ ತುಂಬಿದ ಮಂದಾರ, 
ಆಡಂಬರದ ಡೊಂಬರಾಟಗಳ ನಡುವೆಯೂ ನಿರಾಡಂಬರ. 
ಚೆನ್ನಕೆ ಒಪ್ಪಿಟ್ಟ ವೀರ, ವೀರಕ್ಕೆ ಓರಣವಿಟ್ಟ ಚೆನ್ನ 
ಎಪ್ಪತ್ತು ಗುಡ್ಡದೊಳೆಗೆ ಹಿರಿದಾದ 

ಕಪ್ಪತ್ತು ಗುಡ್ಡದಂತಿವರ ವ್ಯಕ್ತಿತ್ವ, 

ಚೆಂಬೆಳೆಕಿಗೆಂದು ಯಾರೇ ಬಂದರೂ 

ಹೊಂಬೆಳಗಿನ ತುಂಬು ಸ್ವಾಗತ 

“ಇವ ನಮ್ಮವ ಇವ ನಮ್ಮವ”ಎಂದು 

ಬರಮಾಡಿಕೊಂಡು 

“ಏನಿ ಬಂದಿರಿ ಹದುಳೆವೆ” 

ಎನುವಾಗಲಂತೂ ಥೇಟ್‌ ಅಣ್ಣನದೆ ನೆನಪು. 

ಇವರ ಮಾತೋ ಬಳ್ಳಿ-ಬಳ್ಳಿಗಳಲಿ 

ಮಲ್ಲಿಗೆಗಳು ಮೆಲ್ಲ-ಮೆಲ್ಲನೆ ಬಿರಿದರಳಿದಂತೆ. 

"'ಬೆಳೆಗಾಗ ಚಳಿಯೊಳೆಗೆ ಬಿಸಿನೀರ ಮಿಂದಂತಿ'ವರ ಸಾನ್ನಿಧ್ಯ. 
ತೋರಗೊಡದಂತಿರುವ ಹಿರಿಮೆ 

ಕಿರಿಯರಿಗೆ ಸದಾ ಚೈತನ್ಮದ ಚಿಲುಮೆ. 


ಇವರ ಕಾವ್ಮ- 

ನವಿಲುಗರಿಯ ಮೇಲೆ ಸುಂದರ ಸುಮಗಳನು 
ಒಂದೊಂದಾಗಿ ಅಂದವಾಗಿ ಜೋಡಿಸಿಟ್ಟಂತೆ, 

ಲೇಖನಿಯ ಕುಂಚದಿಂದ ಮಿಂಚಿದ ಚಿತ್ರಗಳು 
ಲಿಯೋ-ಎಂಜಿಲೋ ರವಿ ಹೆಬ್ಬಾರರಿಗೆ ಹೊಯ್‌-ಕಯ್‌, 
ಶಬ್ದದೊಳಗೆ ಟಂಕಿಸಿದ ಇವರ ವ್ಯಕ್ತಿ- 

ಚಿತ್ರಗಳಿಗೆ ಅಮರ ಶಿಲ್ಪಿಯದೆ ಛಾಪು. 


ಮುಗಿಯದ ಹಾಡು 


ಮುಗಿಯದ ಹಾಡು 


ಅದಕೆಂದೆ- 
ಈ ಸಾನೆಟ್‌ ಸಾಮ್ರಾಟರಿಗಿಲ್ಲ ಸರಿಸಾಟಿ, 
ಅಸ್ತವ್ಮಸ್ತಗಳಿಂದ ಬಹುದೂರ ನಿಂತ ಸಂತ, 
ಅಚ್ಚಕಟ್ಟುತನಕೆ ಅಚ್ಚು ಹಾಕಿಸಿದಂತಿವರ ವ್ಯಕ್ತಿತ್ವ. 
ನಾಡು-ನುಡಿಯ ಸೇವೆಗಾಗಿ ತಮ್ಮನೆ ಮುಡಿಪಾಗಿಟ್ಟು 
"ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ'ವೆಂದು, 
ಕಹಳೆ ಮೊಳೆಗಿಸಿದವರು. 
ನಾಡಿನೊಳಗೆ ನಡೆದ ಚಳುವಳಿಗಳ ಹೊಳೆಗಳ 
ತಮ್ಮೆದೆಗಡಲೊಳೆಗೆ ಅಡಗಿಸಿಕೊಂಡ "ಶಾಂತ' ಸಾಗರ; 
ಅದರಿಂದಲೆ ಆಳುತಿಹರು 
ಅವರಿಂದು ಸಾವಿರಾರು ಸಹೃದಯಿಗಳ 
ಹೂ ಹೃದಯಗಳನು. 
— ಅಶೋಕ ನರೋಡೆ 
(೧೯೯೪) 


೬೧ 


ಹ್ತ) 


ಕಾವ್ಯವೇ ನೀವಾಗಿ 


ಗಿಳಿಹಂಸೆ ಕೋಗಿಲೆಯನೊಡಗೂಡಿ ಬೆಳ್ಳಕ್ಕಿ 
ಇಳೆಯೊಳೆಗೆ ಮಂಗಲವ ಹಾಡುತಿರಲ್ಲು, 

"ಹೊಂಬಳೆ'ದ ಹೊಂಬಯಕೆ ಹೊಗರೇರಿ ನಿಂತಿಹುದು 
"ಕಣವಿ' ರೂಪವ ತಳೆದು! ಆಹ ತಳೆದು! 


ಕಾವ್ಯವೇ ನೀವಾಗಿ ನೀವೆ ಕಾವ್ಯವು ಆಗಿ 
ಮನೆಮನೆಗೆ ಹಚ್ಚಿದಿರಿ ಕಾವ್ಮದೀಪ, 

ಭಾವಜೀವನವೆಂಬ ಗೌರಿಶಂಕರವೇರಿ 
"ಮಧುಚಂದ್ರ' ನೈತರಲು ಮಧುರ ರೂಪ! 


ಕಾವ್ಯದಾ ಕ್ಲೇತ್ರದಲಿ ನೀವು ಬಿತ್ತಿದ ಬೀಜ 


ತಾನೀಯಲಾರದೇ ವಿಪುಲ ಬೆಳೆಯ? 
ಯುಗಕೊಂದು ಜಗಕೊಂದು ಹೊಸಹಾದಿ ಸಹಜೆಂದು 
ಹಾಡಿದಿರಿ ಹರಸಿದಿರಿ ತುಂಬಿ ಕಳೆಯ! 


ಸಪ್ತರಾಗದ ಸುಪ್ತಸ್ವರದಲ್ಲಿ ಹಾಡುತಿದೆ 
ನಿಮ್ಮ ಜೇನ್ನುಡಿಯನ್ನು ಕಾವ್ಯವೀಣೆ 
ಕರುನಾಡ ಬಾಂದಳದಿ ತೆರೆತೆರೆಯಾಗಿ ಬರುತಲಿರೆ 
ನಿಂತು ಸಲೆ ಕೇಳುತಿದೆ ಕನ್ನಡ ರಸಿಕಸೇನೆ! 


“ನಮ್ಮ ಬಾಳಿಗೆ ಪರಮಪ್ರೀತಿಯೆ ನೆಲೆಗಟ್ಟು 
ಪ್ರೀತಿಯೇ ಚೌಕಟ್ಟು” ಎಂದಿರಲ್ಲ! 

ಮನುಜ ಬಾಳಿನ ನಂಜಿಗಿದುವೆ ಸಂಜೀವಿನಿಯು 
ಇದನರಿಯೆ ಬೇವು ಸಹ ಬೆಲ್ಲವಲ್ಲ! 


- ಬಾಳೇಶ ಲಕ್ಷಟ್ಟಿ 
(೧೯೯೬) 


ಮುಗಿಯದ ಹಾಡು 


ಈ ನಮ್ಮ ಕ(ಣ)ವಿ 


ಕವಿತೆಯಿಂದಲೇ 
ಹೋರಾಡುವ 
ಚೆನ್ನ 


ವೀರ 
ಈ ಧೀರ. 


ಬಣ್ಣ ಬಣ್ಣದ 

ಕಲ್ಪನೆ ಹೊಂದಿಸಿ 
ಕಟ್ಟಿದ ಆಕಾಶ ಬುಟ್ಟಿ 
ಆಗಸದೆತ್ತರ ಹಾರಿಸಿ 
ಜನಕೆಲ್ಲ ತೋರಿ 
ತನ್ನ ಗುರಿ 

ಗೆದ್ದ ಮಹತ್ವಾಕಾಂಕ್ಷಿ 


ಚೆಂಬೆಳಕು ಸೂಸುವ 
ಮಧುಚಂದ್ರ ಈತ. 


ಮಾತು ಮೃದು 

ಮುಗ್ದ, ಸರಳ 

ಕೋಮಲ, ಹಸಿರು 

ಮೈ-ಮನ, ಭಾವದಲಿ 

ಚಿಮ್ಮುವ ನಗೆಯ ಹೊಸ ಚಿಗುರು. 


ಒಳೆ-ಹೊರಗು ಸರಿ ಸಮಾನತೆ ನಿಲುವು 
ಭಾವ ಜೀವಿಯ ಒಲವು, 
ಮುಗಿಯದ ಹಾಡು 


೬೪ 


ಹಬ್ಬಿಹರಡಿದೆ ನೋಡಿ 
ಅರಳಿರುವ ಹೂಬಳ್ಳಿ ಮೋಡಿ. 


ನಿಸರ್ಗದಲಿ ಸುಳಿದಾಡಿ 
ಜೀವ ಜೀವದಲಿ 
ಜೀವಧ್ವನಿ ಬಿತ್ತರಿಸಿ 

ನೆಲ ಮುಗಿಲನೊಂದಾಗಿಸಿ 
ಸ್ಪಂದಿಸುವವರು 

ಈ ನಮ್ಮ ಕ(ಣ)ವಿ. 


—ಡಿ.ಬಿ. ಢಂಗ 
(ಏಪ್ರಿಲ್‌ ೧೯೯೪) 


. ಮುಗಿಯದ ಹಾಡು 


ಸೂಕ್ಕ್ಮ್ಮರಲಿ ಸೂಕ್ಷ್ಮ 
೧ 
ದೆಟ್ಟಮಾನವ ಪ್ರೀತಿ- 
ಕಟ್ಟಿಕೊಂಡ ಪಕ್ಕತಿ- 
ಚೆಲುವು ಮಡುಗಟ್ಟಿದ ಆಕೃತಿ 
ನಿಮ್ಮ ಕಾವ್ಯ. 


$ 

ತಟ್ಟುವ 

ಮುಟ್ಟುವ 

ಕಟ್ಟುವ 

ಸೃಜನಶೀಲ ಮನಸಿನರಮನೆ 
ನಿಮ್ಮ ಕಾವ್ಯದ ತವರ್ಮನೆ. 


೩ 
ಹೊಸ ಬಂಧ ಕಂದ ಅನುಬಂಧ 
ಅನುರಾಗ, ಲಯ ರೂಪಕದ 
ಆಲಯ ನಿಮ್ಮ ಕಾವ್ಯಾಲಯ. 


೪ 

ಇಕ್ಕಟ್ಟು ಬಿಕ್ಕಟ್ಟುಗಳಿಲ್ಲದ 
ಮಡಿಕಟ್ಟೆನ ಜಾಣ 
ಸಾನೆಟ್ಟೇ ನಿಮ್ಮ ಪ್ರಾಣ. 


% 

ನೀವು ಕುಳಿತ ಎರಡು ದಡದ 
ಮಣ್ಣ ಕಣ ಕಣದಿ 

ಅದೋ ಮಣ್ಣಿನ ಮೆರವಣಿಗೆ. 


ಮುಗಿಯದ ಹಾಡು 


೬೫ 


AR 


೬ 
ಅಲ್ಲಿ ಹದಗೊಂಡ ಶಬ್ದಗಳ 
ಹುಲುಸು 
ಮುದಗೊಂಡ ಭಾಷೆಗೆ ರೂಪಕಗಳ 
ಸೊಗಸು. 


7} 
ಸೂಕ್ಕ್ಮರಲಿ ಸೂಕ್ಷ್ಮ 
ಭೀಷ್ಮರಲಿ ಭೀಷ್ಮ. 


ಆ 
ಸೋತವರ ಸತ್ತವರ 
ಸೊರಗಿ ಕೊರಗಿದವರ 
ಕೂಗು ಮೇಘಮಾಲೆಗೂ ಮುಟ್ಟಿಸಿದಿರಿ 
ಕಾರ್ತಿಕದ ಮೋಡಗಳ ದಿಟ್ಟಿಸಿದಿರಿ. 


ನಗರದಲ್ಲಿ ನೆರಳು ಹುಡುಕುತ್ತ 
ಬರಡು ಭ್ರಷ್ಟಗ್ಲೋಬಿನ ಸುತ್ತ 
ತಿರುಗುತ್ತ 

ಹಾರಿದ ಚಕ್ರವಾಕ ನೀವು! 


೧೦ 
ಕತ್ತಲೆಯಲ್ಲಿ ಬೆಳಕು- 
ಹೊತ್ತಿಸಿ ಹಿಡಿದ ದೀಪಧಾರಿ. 


೧೧ 
ಸಾಯುವ ಗುಬ್ಬಚ್ಚಿ ಬಾಯಲ್ಲಿ 

ಹನಿ ಹನಿ ನೀರು ಹಾಕುತ್ತ 
ಜೀವಧ್ವನಿ ಕೊಟ್ಟ ಕಾವ್ಮ ಖನಿ ನೀವು. 


ಮುಗಿಯದ ಹಾಡು 


"೧೨ 
ರೆಕ್ಕೆ ಪುಕ್ಕಗಳ ಮೈ ತಿಕ್ಕಿ 
ನೇವರಿಸಿ, ಕಾಲ ನಿಲ್ಲಿಸಿ 
ಜೀವಪಕ್ಲಿಯ ಹಾರಿಬಿಟ್ಟವರು. 


೧೩ 


ಸ್ನೇಹಕ್ಕೆ ಬೆಲೆ ತಂದ ಕಷ್ಟದ ಬದುಕಿನ 
ಶಿಶಿರದಲ್ಲಿ ಬಂದ ಸ್ನೇಹಿತರು ನೀವು. 


- ಗವಿಸಿದ್ದ. ಎನ್‌. ಬಳ್ಳಾರಿ. 


ಮುಗಿಯದ ಹಾಡು ೪೬ 


೬೮ 


ಕಣವಿಯವರಿಗೆ ಈಗ ಬರೀ ಎಪ್ಪತ್ತಾ? 


ಕಣವಿಯವರಿಗೆ ಈಗ ಬರೀ ಎಪ್ಪತ್ತಾ? 

ಎತ್ತರ ನೋಡಿದರೆ ಹಾಗನಿಸುವುದಿಲ್ಲ 
ಆಗಿರಬೇಕು ಕನಿಷ್ಠ ಸಾವಿರದ ಎಪ್ಪತ್ತು, 
ಅಂದರೆ ಅಷ್ಟೊಂದು ಹಣ್ಣು ಹಣ್ಣು ಮುದುಕರಾ 
ಅಂತ ಮೂಗು ಮುರಿಯಬೇಡಿ. 


ಅವರು ತೂಕಾಮಾಡಿ ಇಡುವ ದಾಪುಗಾಲಿನ ಹೆಜ್ಜೆ 
ಲೋಕಾ ಅಳೆಯಲು ಹೊರಟ ಕಾಲುನಡಿಗೆಯ ಕಸರತ್ತು 
ನಿತ್ಯ ತಾರುಣ್ಯದ ತೋರಣ ಕಟ್ಟುವ 

ಕ್ರೀಡಾಪಟುವಿನ ಉಲ್ಲಾಸ ಇವು 

ಕಾಲನ ತುಳಿತಕ್ಕೆ ಮುಪ್ಪಾಗುವ ಸಾಧಾರಣ ಸರಕಲ್ಲ. 


ಎಲ್ಲವನ್ನೂ ಹೊತ್ತ ಭೂಮಿ 

ವೇಗ ಗೊತ್ತಾಗದ ಹಾಗೆ ತಿರುಗುತ್ತದೆ, 

ಕಾಲಕ್ಕೆ ಕ್ಯಾಲೆಂಡರ್‌ ಆಗುತ್ತದೆ; 

ಕಣವಿಯವರದು ಈ ಬಗೆಯ ಚಲನೆ 

ಆಕಾಶದಲ್ಲಿ ವಿಹರಿಸಿದರು ಮಿಂಚಿ ಮಾಯವಾಗುವುದಿಲ್ಲ, 
ಕಣಿವೆಗಳಲ್ಲಿ ಮಡುಗಟ್ಟ ಶಿಖರಗಳಲ್ಲಿ ಹೊಡೆ ಹಿರಿಯುತ್ತದೆ. 


ಬೆಳಕಿನ ಹಾಗೆ ಏಕಮುಖವಲ್ಲ ಅವರ ನಡಿಗೆ 
ಏಳುಬೀಳುಗಳಲ್ಲಿ ಏಳಾಗಿ ಒಡೆದು ಒಂದಾಗಿ 

ತೋಳು ಚಾಚುತ್ತದೆ ಭೂಮಿಗಿರುವ ಸಕಲ ಮುಖಗಳೆಡೆಗೆ, 
ಸರಳತೆ ಸಜ್ಜನಿಕೆ ಗೆಳೆತನಗಳ ಸುವಿಶಾಲ ವೃಕ್ಸಗಳ 

ಹೊವು ಚಿತ್ತಾರಗಳ ಕೊಡೆ ಹಿಡಿದು ನಿಲ್ಲುತ್ತದೆ, 

ನೆಲದ ಎದೆಯಾಳಕ್ಕೂ ಅಂತಃಕರಣದ ಬೇರನಿಳಿಬಿಟ್ಟು 
ಸಕಲ ವಿಕೋಪಗಳಿಂದ 

ಮಣ್ಣಿನ ಕೊರೆತ ತಡೆಗಟ್ಟುತ್ತದೆ ಕಲ್ಲಾಗಿ 
ಕಲ್ಲಿನೆದೆಯಲ್ಲೂ ಹುಲ್ಲು ಹೂ ಚಿಗುರಿಸುತ್ತದೆ. 


ಮುಗಿಯದ ಹಾಡು 


ಮುಗಿಯದ ಹಾಡು 


ಹೀಗೆ ಜಡವನ್ನು ಜೀವದೊಂದಿಗೆ ಗುಣಿಸುತ್ತ 

ಕಾಲನ ಹಣೆಬರಹ ಬರೆಯಲು ಹವಣಿಸುವ 

ಸದಾ ಇಪ್ಪತ್ತರ ಇವರ ಕಾವ್ಯಾಕ್ಲಿ ಕಣ್ಣುಗಳ ದೀಪಾ ಹಚ್ಚಿ 
ನೆಲಮುಗಿಲ ಕಣಿವೆಗಳ ಸುತ್ತುತ್ತಾಳೆ 

ನೆಲದ ಮರೆಯ ನಿಧಾನಗಳ ಎತ್ತುತ್ತಾಳೆ 

ಬಾನಮರೆಯ ಒಗಟುಗಳ ಒಡೆಯುತ್ತಾಳೆ 

ಇಂಥವಳ ಆಯುಷ್ಯ ಬರೆಯಲು ಯಾರಿಗಿದೆ ತಾಕತ್ತು? 
ಎಪ್ಪತ್ತು ಬರಿಯ ಕಾಲನ ಕರಾಮತ್ತು 

ಉಳಿಸಿಕೊಳ್ಳಲು ತನ್ನ ಕಿಮ್ಮತ್ತು. 


- ಬಸವರಾಜ ವಕ್ಕುಂದ 


೬೯ 


೭೦ 


"ಜೀವಧ್ವನಿ'ಯಾದ ಕವಿ 


"ಹೊಂಬಳೆ'ದ ಊರಾಗ ಮುಂಬೆಳೆಗ ಆಗ್ಕಾದ 
ಇಂಬಾಗಿ ನಾಡ ತುಂಬೆಲ್ಲ। ಧಾರವಾಡ 
'ಚೆಂಬೆಳೆಕು' ಚೆಲುವು ಚೆಲ್ಲ್ಯಾದ 


ಬಣ್ಣ ಬಾಳೆಯ ಹಣ್ಣು, ಕಣ್ಣು ಕವಳೆಯ ಕಾಯಿ 
ಸಣ್ಣ ಶ್ಯಾಂವಿಗಿ ಸಕ್ಕರೆಯ! ಸವಿಮಾತು 
ಬೆಣ್ಣಿಯಂಥ ಮನಸು ಈ 'ಕವಿ'ಗೆ 


ನೋವು ನಲಿವನು ಉಂಡು "ಭಾವಜೀವಿ'ಯು ಆಗಿ 
ಭಾವ ಶುದ್ದಿಯಾ ಪ್ರೇಮದಲಿ! 'ನೆಲಮುಗಿಲು' 
ಕಾವ್ಮ ಸೇತುವೆಯಾಗಿ ನಿಂತಾನ 


ರವಿಯು ಕಾಣದ್ದನ್ನು ಕವಿಯಾಗಿ ಕಂಡಾನ 
ಭವದ ಬಾಳಿನಾ ಸ್ಥಿತಿಗತಿಗೆ!ನಾಡಿನಲಿ 
'ಜೀವಧ್ವನಿ'ಯಾಗಿ ನುಡಿದಾನ 


ನುಡಿಚೆನ್ನ ನಡೆಚೆನ್ನ ಹಿಡಿದ ಹಾದಿಯು ಚೆನ್ನ 
ದುಡಿಮೆಯಲಿ ಚೆನ್ನ ಸಾಹಿತೃ।ಸರಸೋತಿ 
ಮುಡಿಗೆ ಹೂವನ್ನು ಮುಡಿಸ್ಕಾನ 


ನಾಡ ಜನತೆಯು ಮೆಚ್ಚಿ ಹಾಡೂತ ಮನ ತುಂಬಿ 
ಕೂಡಿ ಸನ್ಮಾನ ಮಾಡ್ಕಾರ! ಸಾಹಿತಿಗೆ 
ನಾಡ ಹಬ್ಬದಲಿ ನಮ್ಮ ಜನ 


ಸಾದಾ ಸೀದಾ ಜೀವ ಹೋದ ಹೋದಲ್ಲೆಲ್ಲ 
ನಾದ ಮಾಧುರ್ಯ ಕಾವ್ಮದ।ಸವಿಜೇನ 
ಸ್ವಾದ ಉಣಿಸ್ಮಾನ ಸರುವರಿಗೆ 


loll 


lll 


lla.ll 


lel 


Isl 


Ill 


|l21| 


- ಈಶ್ವರ ಕಾಪಸೆ 
(೧೯೮೨) 
ಮುಗಿಯದ ಹಾಡು 


ಸಮರಸದ ಕವಿ 


ಗಗನದಿ ಸಾಗಿವೆ ಚಿರಂತನ ದುಹದ ಮೋಡಗಳು 

ಮೊದಲ, ಮತ್ತೆ ಅಡ್ಡಮಳೆ, ಅಂತೂ ಬಂತು ಕೊನೆಗೆ ಮಳೆ. 
ಚಿಗುರಿತು ಹುಲ್ಲು, ಹುಲುಗಲ ಈ ವರ್ಷ ಕಂಡ ಮಳೆಗಾಲ 
ಮೋಡ ಉಸುರಿತು ಹಾಡು, ನೆಲದಾಯಿ ಮಕ್ಕಳ ನಲ್ವಾಡು. 


ಸ್ವರ್ಣಪಕ್ಷಿ ನೀಲಪಕ್ಷಿ ಹಚ್ಚಿಕೊಂಡು ಹೊಸಪುಕ್ಕ ರೆಕ್ಕೆ 
ಕಣಿವೆ ತಟಾಕ ನಿತ್ಯ ದುಡಿಮೆ ಗೂಡು ಗುಡಿಸಲು ಆಯ್ಕೆ 
ಒಡಲು ನರಕ ಭಾಂಡ ಗಿರಿಗಿರಿ ಗಿಂಡಿ ಚಕ್ರದಂತೆ 
ಸಾವಗೆದ್ದಿಹ ಬದುಕು ಕವಿತೆಗೆ ಮೂಲವಸ್ತು. 


ವಿ, ದೀಪಧಾರಿ, ಆಕಾಶಬುಟ್ಟಿ ಹೊರಟಿತು ಮಧುಚಂದ್ರಕೆ 
ees - ಲು, ಎರಡುದಡದಿ ನಡೆಸಿ ಮಣ್ಣಿನ ಮೆರವಣಿಗೆ, ಜೀವಧ್ವನಿ 
ಕರೆಗೆ. 
ನಗರದ ನೆರಳಿಗೆ ಕಾರ್ತಿಕ ಮೋಡವಾಗಿ ಬಂದ ಸ್ನೇಹಿತ ಶಿಶಿರದಲ್ಲಿ 
ಭೂಮಿ-ಆಕಾಶ, ನೆರಳು-ಬೆಳಕು ಸಮಾಹಿತ ಬಿಸಿಲು ಬೆಳದಿಂಗಳಲ್ಲಿ. 


& 


ಸುನೀತ ಸಿಂಪಿನೊಳೆಗಿನ ಮುತ್ತು ಕವಿಯ ವಿನೂತನ ಕೈಫಿಯತ್ತು, 
ಕಣವಿ ಕಾವ್ಯ ದವಲೋಕನ ಬೆಳವಲದ ಬಾಗಿನ, ಅಶ್ರುತಗಾನ 
ಸಮರಸದಿ ವರ್ತಮಾನ- -ಶತೆಮಾನಕ್ಕೆ ಹಿಡಿದ ಕನ್ನಡಿ, 

ಸಾವಿರದ ಸತ್ಮೆ ಮಾತ್ಮೇಳತೀನಿ ಕವಿ ಮನದ ಒಳ್ಳುಡಿ. 


— ಸಂಗಮೇಶ ಚಿಕ್ಕ ನರಗುಂದ 


ಮುಗಿಯದ ಹಾಡು ೭೧ 


ಕವಿ-ದರ್ಶನ 


ಮೆಲ್ಲಮೆಲ್ಲನೆ ಹೋಗಿ 
ಗೇಟನ್ನು ಕಿರಕ್‌ ಎನ್ನಿಸದೆ ತೆಗೆದೆ, 
ನನಗೆ ಹೂಗಳು 
ಹೇಳಿಯೇ ಬಿಟ್ಟವು ಸನ್ನೆಮಾಡಿ 
ಒಳಗೆ ಇರುವರೆಂದು, 
ಆ ಚೆಂಬೆಳೆಕಿನ ಮೇಲೆ 
ತೀಡುತಿತ್ತು ಸುಗಂಧಗಾಳಿ, 
ಸುತ್ತೆಲ್ಲ ಒಳಹೊರಗೆ ಶಬ್ದ ನಿಶ್ಯಬ್ದ. 
ಹಗುರಾಗಿ ಸರ್‌ ಎಂದೆ 
ಬಾಗಿಲು ತೆರೆದಲ್ಲಿ 
ಕಾವ್ಮ ಕಾಯದ ದರ್ಶನ 
ನನ್ನ ಕಣ್ಣು ಪಾವನ, 
ಹಾಗೆ ವಿಶ್ವವೂ ತಿಳಿದಿರಬಹುದು ಖಚಿತ. 
ಮನಸು 
ಇಬ್ಬನಿಯ ಹರಳು. 
ನೋಡನೋಡುತ್ತಿದ್ದಂತೆ 
ಸುರಿದಿತ್ತು ಕಾವೃದಮಳೆ 
ತಣಿದಿತ್ತು ಬಾಳೆ, ಶ್ರಾವಣದ ಕಳೆ 
ನೋಡಿದೆ ' 
ಮಣಿದೆ 
ತೆಣಿದೆ. 

- ಯಲ್ಲಪ್ಪ ಹಲಕುರ್ಕಿ 


ಮುಗಿಯದ ಹಾಡು 


ಕಾವ್ಯದೈವತ್ತು ವಸಂತಗಳ ಮಿತ್ರ 


ಸಪೂರ ದೇಹದಲಿ ಸೆಳೆವ ಬೆಳ್ಳಕ್ಕಿ ಬಣ್ಣ 
ಹರಿತ ಬುದ್ದಿಯ ತೀಕ್ಷ್ಮ ನೋಟ, 
ಹೊಳೆವ ಕಣ್ಣುಗಳಿಗೆ ಒಪ್ಪುವ 

ಕಪ್ಪು ಅಂಚಿನ ಕನ್ನಡಕ, 

ಸದಾ ಮುಖದಲಿ ಮುಗುಳ್ನಗೆ 

ಅರೆ ಬಿರಿದ ಮೊಗ್ಗಿನಂತೆ 

ಕಾವ ತಾನಾಗಿ ತಾನೇ ಕಾವ್ಯವಾದ 
ಅಮೂರ್ತದಲಿ ಮೂರ್ತಗೊಂಡಂತೆ! 


ಎಪ್ಪತ್ತರಲ್ಲಿಯೂ ಇಪ್ಪತ್ತಾರರ ಉತ್ಸಾ ಹದೀ ಬುಗ್ಗೆ, 
ಪ್ರಕೃತಿ ಚೆಲುವನೇ ಕಾವ್ಮ ದೋರಣದಲಿ 
ಕಟ್ಟಿ ಕೊಟ್ಟ ಕಲೆಗಾರ!! ' 


ಕನ್ನಡದ ಹಲವು ವಾರಿಧಿ ಈಜಿದರೂ 

ಹಮ್ಮು ಜನನಿ ಗಳಿರದ ಸೌಜನ್ಮದ ಸಾಕಾರಮೂರ್ತಿ," 

"ಸುನೀತ'ದಲಿ ಸುಲಭವಾಗಿ ಬಿಡಿಸಿಟ್ಟ ಠಿ 

ಕಾವ್ಮ ಕುಸುಮದೆಳೆಗಳನು ಹಲವು ದೃಶ್ಮಾ ವಳಿಯಂತೆ; 
ಸ್ನಂತಿಕೆಯ ಛಾಪಖಾನೆ ತೆರೆದ; 

ಸಿಲೆಯೊಡೆದ ಒರತೆಯಂತೆ!!! 


"ಕಾವ್ಯಾಕ್ಲಿ'ಯಲಿ ಅರಳಿದ ಕವಿತೆ 

ಅಶಿರದಲಿ ಬಂದ ಸ್ನೇಹಿತನಲ್ಲಿ'ಮಘಮಭಿಸಿ 
'ವಿಶ್ವಭಾರತಿಗೆ ಕನ್ನ ಡದಾರತಿ ಃ ಬೆಳೆಗಿಹುದು. 
ಭಾವಜೀವಿಯಲಿ ಜೀವಧ್ಧನಿ ಸೆಲೆಯೊಡೆದು 
"“ಚೆಂಚೆಳಕಾ'ಗಿ ಹೊಂಬೆಳೆಗ ತೊರಿದ ಪರಿಯು. 


ಹೊಯ್ಸಳ ನಾಡಿನ "ಕನ್ನಡ ಮುಡಿಹಬ್ಬದಲಿ 

ಒಡೆಯನಾಗಿ "ಹೆಸರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡೆ'ವೆಂಬ 

ಕಹಳೆ ಮೊಳ 3ಗಿಸಿರುವರು. 

ಹೊಸಗನ್ನಡದ ಕಾವ್ಯದ ಐವತ್ತು ವಸಂತಗಳೆ ಮಿತ್ರ, 

ಕನ್ನಡಮ್ಮನ ಕಣಜದಲಿ 

ಹೊಳೆವ ನಕ್ಷೆ ತ್ರ. 

- ಗಂಗಾಧರ ಅವಟೇರ. 

ಮುಗಿಯದ ಹಾಡು ೭೩ 


೭೪ 


ಕಾವ್ಯ ಯಣ 


ಹೊಂಬಳದಾ ಅಂಬರದಲಿ 
ಅರುಣೋದಯವಾಗಿ, 
ಕಾವ್ಯ ಪ್ರಭೆ ಥಳಧಳಿಸಿತು 
ಧಾರವಾಡದಿ ಮಾಗಿ. 


ಆ ಜೀವವು ವಿಸ್ಕೃತಿಗೆಡೆ 
ಗೊಡದಿಹ ಮಿತ್ರತ್ವ, 
ಸೌಜನ್ಮದ ಸೌಶೀಲ್ಕದ 
ಅನುಪಮ ವ್ಯಕ್ತಿತ್ವ. 


ಮೈದು ಹೃದಯದ ಸದುವಿನಯದ 
ಸಮಚಿತ್ತದ ಮೂರ್ತಿ, 

ಮುದ ನೀಡುವ ಮುಖ ಮುದ್ರೆಯು 
ಕರುಣಿಸುತಿದೆ ಸ್ಫೂರ್ತಿ. 


ಹೆಸರಾಯಿತು ಕರ್ನಾಟಕ 


"ಕನ್ನಡ ಉಸಿರೆಂದು' 


ಹೊಸ ಘೋಷಣೆ ಮೊಳೆಗಿಸಿದಿರಿ 
ಯಶ ಸಾಧಿಸಿ ಇಂದು. 


ಅನುರಣಿಸಿದೆ ಜನಮನದಲಿ 
ಚಿನುಮಯದಾ ಹಾಡು, 
ಯಣಿಯಾಗಿದೆ ಅನವರತವು 
ಚೆಲುಗನ್ನಡ ನಾಡು. 


ನುಡಿದರೆ ರಸ ಮಡುಗೊಳುವುದು 
ನಡೆ ಅನುಕರಣೀಯ; 
ಸೆಡವಿಲ್ಲದ ಸದ್ವರ್ತನೆ 
ಪರಮಾದರಣೀಯ. 


ಮುಗಿಯದ ಹಾಡು 


ಹೊಳೆಹೊಳೆಯುವ ಕಂಗಳಲಿಹ 
ಬೆಳದಿಂಗಳ ಕಾಂತಿ, 
ತಳಮಳವನು ಕಳೆದೊಡಲಲಿ 
ನೆಲೆಗೊಳುವುದು ಶಾಂತಿ. 


"ಕಲ್ಮಾಣ'ದೆ ನಗರದ ಸಿರಿ 
ಸೌಧದ “ಚೆಂಬೆಳಕು” 
“ಉಳವೀಶ”ಗೆ ಕಾವ್ಮದ ಸುಧೆ 
ಉಣಿಸಿದ "ಹೊಂಬೆಳಕು"! 


— ಉಳೆವೀಶ ಹುಲೆಪ್ಪನವರಮಠ 


ಮುಗಿಯದ ಹಾಡು ೭೫ 


೭೬ 


ಕಲ್ಲು ಸಕ್ಕರೆ ಬೆಟ್ಟ 


ಎತ್ತ ಕಡಿದರೂನು ಸಿಹಿಯು 
ಕಲ್ಲುಸಿಕ್ಕರೆ ಬೆಟ್ಟವು, 

ಬಾಳೆ ಕುಲುಮೆಯಲ್ಲಿ ತಪ್ತ 
ಹೊಳೆವ ಸುವರ್ಣದ ಘಟ್ಟಿಯು. 


ಹಸಿರು ತರುಮರ ಕರ್ಕಿ ಕಣಗಿಲ 
ಚಲ್ಲುವರಿದಿಹ ಹುಲುಗಲ, 

ಬರೆಯಲಾರದ ಕವಿತೆಯಾಗಿವೆ 
ಧರತಿಯೆಲ್ಲವು ಮಂಗಲ. 


"ಕಣವಿ'ಯೆಂಬುವ ಹೆಸರಿನಲ್ಲಿಯೆ 
ಎರಕಹೊಯ್ದಿದೆ ಕವಿತೆಯು 

ಶುದ್ದಚರಿತೆಯು ವಿನಯಭಾವವು 
ಜೀವದಲಳೆದಿಹ ಶಕ್ತಿಯು. 


ನೆಲದ ಪುಣ್ಮದ ಫಲದ ರೂಪದಿ 


ಕವಿಯ ಜನನವು ಆಗಿದೆ. 


ನಮ್ಮ ಹೃದಯದ ಉದ್ದ ಅಗಲಕು 
ತುಂಬಿ ತುಳುಕುವ ಅಮೃತ, 

ಭಾವ ಅನುಭವ ಸಾರ ಹನಿಹನಿ 
ಲಿಂಗಕೆರೆಯುವ ಮಜ್ಜನ. 


ನೂರು ಪರುವತ ದಾಟಿ ನುಗ್ಗಲಿ 
ನಮ್ಮ 'ಕಣವಿ'ಯ ದಾರಿಯು, 

ಕಾವ್ಮ ದಭೆದಭೆಯಾಗಿ ಸುರಿಯಲಿ 
ಚಿಗಿತು ಬಂಜರು ಭೂಮಿಯು! 


- ಈಶ್ವರ ಕಮ್ಮಾರ 
ಮುಗಿಯದ ಹಾಡು 


ಹಸಿರು ಕಣವಿ 


ಬಿರು ಬಿಸಿಲ ಬಯಲಲ್ಲಿ 

ಧಗೆ ಧಗಿಸೋ ಹೆಬ್ಬಂಡೆ ಉಗಿ ಉಗಿವ ಮಾತಲ್ಲಿ 
ಎಲ್ಲೆಂದರಲ್ಲಿ ಪಿಚಕ್ಕನೆ 

ಸಿಡಿವಲ್ಲಿ, ಸುಡುವಲ್ಲಿ 

ಎಷ್ಟು ಸೋಜಿಗ ತಂಪು 

ನಮ್ಮ ಈ ಧಾರವಾಡದ ಕಣವಿ! 


ಮೆದು ಮಾತ ನಿತ್ಮ ಹರಿದ್ವರ್ಣದ ಕಾನು, 

'ನಾ' ಕರಗಿ ನೀರಾಗಿ ಗುಪ್ತಗಾಮಿನಿಯಾಗಿ 

ಅಂಗುಲಂಗುಲ ಉಸಿರು ಹಸಿರು ಕಚ್ಚಿದೆಯೇನು? 

ಅದಕ್ಕೆ ಸಾದಾ ಮಾತಿಗೂ ಇಷ್ಟು ಸ್ವಾದ ಚಿಮ್ಮಿದೆಯೇನು? 


ಕಣವಿ ತುಂಬಿದೆ ಧೂಪ, ಗಂಧ, ಚಂದನ ವೃಕ್ಷ 

ಮಾವು, ಹಲಸು, ಬಾಳೆ ಸಮೃದ್ದ ಕಲ್ಪವೃಕ್ಸ 

ಹೆಸರಿರದ ಗಿಡ ಬಳ್ಳಿ ಹುಲ್ಲು ಮರ ಲಕ್ಷ 

ಮಂದಗಾಳಿಗೆ ಪುಳಕ ಥಕಥ್ಯೆ ಕುಣಿವ ಪುಷ್ಪ ಲಕ್ಷೋಪಲಕ್ಷ. 
ಕ್ಷಣಕಾಲ ನಿಂತಂಥ ನದಿ ಸರಸಿ ಕಣ್ಣು | 

ಹಿಡಿದಿಟ್ಟ ಲೋಕ ಅನ್ಮಾದೃಶ್ಯ. 


ಸೊಕ್ಕಿ ಧುಮುಕುವ ಆ ಶಕ್ತಿ ಜಟೆಯಲಿ ಧರಿಸಿ 
ಜೀವನದಿ ಗಾನ ಗಂಗೆ ಹರಿಸಿದವರಾರು? 
ನೆಲಮುಗಿಲ ಸಂಬಂಧ ಜಟಿಲತೆಗಳ ರಸಗಂಧ 
ಗಂಧರ್ವ ಕೊರಳಲ್ಲಿ ಹೊಮ್ಮಿಸಿದವರಾರು? 
ಎರಡು ದಡಗಳ ಮಧ್ಯೆ ದೋಣಿ ನಡೆಸುತ ನಿತ್ಕಾ- 
ನಿತ್ಯ ರಹಸ್ಯಗಳ ಭಾಷ್ಮ ಬರೆದವರಾರು? 
ಈ ಹೊತ್ತು ಹೊತ್ತಿಗೆ ಭಾಷ್ಯ ಶತಮಾನಕ್ಕೆ ಜಿಗಿಯಲಿ 
ಮಾಲಿನ್ಮ ಬಯಲಲ್ಲಿ ಹಸಿರು ಕಣವಿ ಧ್ವನಿ ಬೆಳಗಲಿ! 
-—ಟಿ. ಜಿ. ಭಟ್ಟ, ಹಾಸಣಗಿ 


ಮುಗಿಯದ ಹಾಡು ೭೭ 


೭೮ 


ಕಂಡೀರಾ ಕವಿಯ? 


ಕಂಡೀರಾ ಕವಿಯ ಕಂಡೀರಾ 
ಕನ್ನಡದ ರಷಯಷಿಯ ಕಂಡೀರಾ! 


ಏರಿಯ ಮೇಲೇರಿ ತೂರಿ ಹೊಂಬಣ್ಣದಲಿ 

ಮುಗಿಲ ಬಿತ್ತರದಲ್ಲಿ ನುಡಿಮಾಲೆ ಕಟ್ಟಿ 

ಬಯಲೀನ ಗಾಳ್ಕಾಗ ಸೊಬಗೀನ ಮಲೆಯಾಗ 

ಕಾಡು ನಾಡನು ಮಾಡಿ ನುಡಿತೇರು ಎಳೆದವನ | ಕವಿಯ ಕಂಡೀರಾ ॥॥ 


ಕಾವ್ಯಾಕ್ಷಿಯಿಂದಲೇ ನುಡಿಬಾಣ ಬಿಟ್ಟವರು 

ಮೇಘೋಪಾಸನೆಯಲ್ಲಿ ಓ ಭಾವಜೀವಿ 

ಆಕಾಶಬುಟ್ಟಿ ಹೊಗೆತುಂಬಿ ತೂರುತ್ತ 

ಗಾಳೀಯ ಜತೆಯಲ್ಲಿ ಮೈಮರೆತು ಹಾಡಿರುವ | ಕವಿಯ ಕಂಡೀರಾ 


ವಿಶ್ವಕವಿಯ ದೃಶ್ಯಕಾವ್ಮ ಛತ್ರದಲ್ಲಿ 

ಸೃಷ್ಟಿನೋಂತು ನಿಂತಿರುವ ಚಿತ್ರಬರೆದು 

ಮುಟ್ಟಿದರೆ ಮಾಸುತಿಹ ಮಕಮಲ್ಲ ಮಾತಿನಲಿ 

ತಿಳಿನಗೆಯ ಅರಳಿಸುತ ಮಲ್ಲಿಗೆಯ ಸುರಿಸುವ | ಕವಿಯ ಕಂಡೀರಾ 


ಹೇಮಂತಗಾನದಲ್ಲಿ ನಾದಲಹರಿಯ ಚಿಮ್ಮಿ 

ಧೀಮಂತ ಕವಿಯಾಗಿ ಬಂದಿಹುದು ತೇಜ 

ಜೇನಿನಾ ಹನಿಯಂತೆ ಮಾತು ಮಧುರತಮ 

ತೀರಲಾರದ ಸ್ನೇಹ, ಹದುಳ ಬಯಸುವ ನಮ್ಮ | ಕವಿಯ ಕಂಡೀರಾ! 


ಕಿವಿಗಿಂಪು ಬಲುಸೊಂಪು ಮಧುರ ಹಾಡಿನ ಪೆಂಪು 

ಬೆಳೆವಲದ ಬಾಗಿನದಿ ಕರುನಾಡ ತಣ್ಬು 

ಜೀವಜೀವದ ತುಂಬ ಧ್ವನಿ ಸುನೀತದ ಬಿಣ್ಣು 

ಉಕ್ಕಿ ಹರಿದಿದೆ ಹಾಡು ಕೇಳಿದಿರಾ ಕಿವಿದೆರೆದು | ಕವಿಯ ಕಂಡೀರಾ 


- ವಿರೂಪಾಕ್ಷ ಬಡಿಗೇರ 
(೧೯೮೭) 
ಮುಗಿಯದ ಹಾಡು 


ಮೌನಕಣಿವೆಯ ಒಡಲು 


ಗಿಳಿ ಗುಬ್ಬಿ ಗೊರವಂಕ ಮಡಿವಾಳ 
ಮಿಂಚುಳ್ಳಿ ಒಂದಾಗಿ 
ಚಿಲಿಪಿಲಿಗುಟ್ಟುತಿವೆಯಿಲ್ಲಿ, 
ಕೋಗಿಲೆಯ ಸಂಗೀತ ಕಛೇರಿಯಲ್ಲಿ. 


ಹೂ ಹಣ್ಣು ಬಣ್ಣಬಣ್ಣದ 

ಚಿತ್ತಾರ ನೀಲಿಯಾಗಸದ ಬಿತ್ತರ, 

ಈ ಮೌನ ಕಣಿವೆಯೊಡಲಲ್ಲಿ ಕಾವ್ಮ ಅರಳಿ 
ಮಧು-ಮಧುರ ಗೀತ ಸುನೀತ 

ಆಳದಲಿ ಹರಿವ ನದಿಗಿಲ್ಲ ಅಬ್ಬರ. 
ಜೆಂಬೆಳಕಿನಲಿ ಹರಿವ ಹೊಳೆ 

ಶಾಲ್ಕಲೆ ಗುಪ್ತಗಾಮಿನಿ 

ಎರಡು ದಡದಲ್ಲೂ ಸಮನ್ವಯ; 

ಪ್ರೀತಿಗೆ ನೀತಿಗೆ ಕರಗುವ 

ಕಮನೀಯತೆ ಆಪ್ತವಾಗುವ ಆಕ್ಕತಿ 
ಆಕಾಶ ಬುಟ್ಟಿಯಲ್ಲಿ ಕಾವ್ಯಾಕ್ಸಿ 
ನಗರದಲಿ ಕವಿದ ನೆರಳಿಗೆ 

ದೀಪಧಾರಿಯ ಹೊಂಬೆಳಕು, 

"ಮುಟ್ಟಿದರೆ ಮಾಸುತಿಹ ಮಂಜು ಹನಿ ಮುತ್ತು' 
ರಂಜನೆಗಾಡಿದ ಮಾತಿನಲಿ ನಂಜಿಲ್ಲ 

ನಂಬು ನಿರಂಜನ ಸಿದ್ದನೆ ಸಾಕ್ಲಿ. 


ಮುಗಿಯದ ಹಾಡು ೭೯ 


ಬತ್ತದ ತೆನೆ 


ತಣ್ಣಗೆ ಸುಳಿವ ಎಳೆಗಾಳಿ ಹಸಿರು ತೀರ 
ನ್ನೇರಿ ಸೂರ್ಯಸವಾರಿ; ಹೆಜ್ಜೆಹೆಜ್ಜೆಗು 
ರುಣ ರುಣರು ದನಿ ಕುಣಿವ ಜೀವ 
ದ ಗೆಜ್ಜೆ ಧ್ಯಾವಾ ಪೃಥ್ವಿಯ ತುಂಬ 


ಚೈತನ್ಮದ ಪೂಜೆ, ಲಕ್ಷ ನಕ್ಷತ್ರಗಳ 

ಅಕ್ಷಯ ಪಾತ್ರೆಯಲಕ್ಷರದ ದಾಸೋಹ 
ಸೋಹಂ ಸೋಹಂ ಮಂತ್ರರ ಸಮನ್ವಯ 
ದಿವ್ಮ ಧಾನಾಸಕ್ತ ಜನರ್ಷಿ; ಔದುಂಬರ ವೃಕ್ಷ 


ಕಣ ಕಣದ ಮೌನವನೊಡೆದು ತುಷಾರ R 
ಧಾರೆ ಧಾರೆ ತಿಂಗಳ ತುಂಬಿ ನಡೆವ ಶಾಲ್ಮಲೆ 
ಗಮನವೆಲ್ಲವು ಗಹನ; ಗಿರಿಕಾನನ ಕಾವ್ಮ 

ಕಣಿವೆ ಕಣವಿಯೊಳೆಲ್ಲ ಗಂಧರ್ವಗಾನ 


ನೆಲನೆಲದ ನೋವಿಗೂ ನೂರು ತೆನೆ, ಹೊಂಬಾಳೆ 
ಹರಿವಾಣ ಹೂ ಹಣ್ಣ ಕಣಜ; ಬತ್ತದ ಕಾಳು 
ಗುಬ್ಬಿ ಗಿಳಿ ಬಾಯ್ತುಂಬ ಚೆಂಬೆಳಕ ಪಲಕು 
ಆಯ್ದು ಆಡಿಸುವ, ಮೆಲ್ಲ ಮೆಲಕಾಡಿಸುವ ಪುಳಕ. 


ಮುಗಿಯದ ಹಾಡು 


SLIDING INTO THE SEVENTIES 
(for friend Chennaveera Kanavi as he slides into the 
seventies without fuss or flourish) 


This placid native stream, 

born in remote ancient rocks 

that secrete the secrets of time, 

has been flowing in and around the seven hills 
of this dream-drenched village of a town 

for seventy monsoons, 

rivalling the local river, Shalmala, 

driving her into a subterraneous life! 

The Crystal-clear waters of this stream, 

their skin skillfully woven of soft-spoken words, 
mirrors the world as a slow-motion picture- 
reducing the precipices of passion | 
into gentle, emerald green slopes, 

whittling all violence down 

to the graceful gestures of a Manipuri dance, 
silencing all agonised screams 

into poems that freeze life’s fury and frenzy, 
hammering all evil into sculptures bronze 
ready to fill the sacred space of a Chalukyan temple. 
Well, so we think, 

and so he wants us to think, 

but the truth behind the truth, 

to tell nothing but the truth, is- 

he had swallowed all passions, all violence, 
all screams and all evil, 

indeed all history, 

hiding them in his belching belly, 

pouring them out as protective lyrics 

that lull the space of our birth and death. 


— K. Raghavendra Rao 


ಮುಗಿಯದ ಹಾಡು ೮ 


೮೨ 


ಅಭೀಷ್ಟ ಚಿಂತನಮ್‌ 


ಕವಿರ್ಮನೀಷೀ ಮೃದು ಸುಭಾಷೀ! 
ಧನ್ಕೋ ರಸರ್ಷಿರ್ಜನತಾ ಹಿತೈಷಿ! 
"ಧಾರಾನಗರ್ಯಾಂಲ' ನವಕಾಲಿದಾಸಃ 
ಸ್ನಿಗ್ಲೋಆಥ ಮುಗ್ಗೋಶ್ಚ ಸುಧೀರ್ವಿದಗ್ನಃ॥l 


ಶ್ರೀ ಕನ್ನಡಾಂಬಾ ಹೃದಿ ಕೌಸ್ತು ಭೋಯಮ್‌!. 


ವಾಗ್ಗೇಯಕಾರೇಷು ಪರಂ ವರೇಣ್ಯಃ॥ 
ಸೌಮ್ಮಾ ಸ್ವಭಾವೋಕ್ತಿರ್ನಿಸರ್ಗರಮ್ಕಾ! 


ಯಸ್ಕೈಕ ಶಕ್ತಿಃ ಹೃದೆಯಾಭಿರಾಮಾಗ 


"ಶ್ರೀ ಚೆನ್ನವೀರೇತಿ ಯಥಾರ್ಥನಾಮಾ! 
"ಚಿಂಬೆಳಕು' ಸದ್ಮೇತಿ ಕೃತಾರ್ಥಧಾಮಾ!! 
ಕರ್ನಾಟಕ್ಕೆರ್ಯಃ ಶ್ರುತಗೀತಕೀರ್ತಿ। 
ಚಾರಿತ್ರ್ಯ ಚಾತುರ್ಯ ಗುಣಾಢ್ಯ ಮೂರ್ತಿಃ॥ 


ಕಾಂತಾಶ್ಮಶಾಂತಾ ಸಹಧರ್ಮಿಣೀ ಸಾ! 
ಕಥಾಕಲಾಕೃಷ್ಟ ವಿಮರ್ಶಕಾ ಯಾ 
ಸಾಹಿತ್ಯ ಸಂಗೀತ ಕಲಾವಿನೋದೈಃ॥ 
ಸಂತೃಪ್ತ-ದಾಂಪತ್ಮ-ನಿದರ್ಶನಂ ಯಾಗ! 


ವಾಗರ್ಧ ಸಂಪರ್ಕ ಯಶೋವಿಲಾಸೆ! 
ಔಚಿತ್ಯಮೌತ್ಸುಕ್ಕಮವಾಪ,್ಮ "ದೇಶೀ"! 
ಯಸ್ಕಾರ್ತ "ಜೀವಧ್ವನಿ'ರೇವ ಭಾತಿ! 
ಸತ್ಕಾವ್ಮ ರೂಪೇಣ ಸದಾeನವದ್ಮಮ್‌!॥! 


ಯಃ ಕಾವೃಧರ್ಮಾಹ್ಮಕಲಂಕ ಕರ್ಮಾ! 
ವಚೋಮೃತಾ ಪಾನಮದೋಪ್ಮ ಮತ್ತಃ॥! 
ಕಾವ್ಮಾನುಸಂಧಾನ ಪರಾಯಣಶ್ನ| 

ಏಷಃ ಶುಭಃ ಸಪ್ತತಿ ವತ್ಸರೋಪಪಿಗ! 


ಮುಗಿಯದ ಹಾಡು 


ಸೌಂದರ್ಯ ಮಾಧುರ್ಯ ಗಭೀರಿಮಾಢ್ಮಃ! 
ಮುಕ್ತಾಸುಹಾರೇವ ರಚನಾ ಕಲಾವಾನ್‌!! 
ಶಬ್ಲೋಹಿ ರಮ್ಮಃ ಖಲು ಯಸ್ಕ ಕಾವೇ। 
ಸ ತ್ವಂ ಕವಿಶ್ರೇಷ್ಠಃ! ನಮೋ ನಮಸ್ತೇ॥! 


ಜೀಯಾತ್‌ಚಿರಂ ಶ್ರೀಯುತ ಭಾಗ್ಕವೃದ್ದಮ್‌! 
'ಕಣವೀ' ಕುಟುಂಬಂ ಕುಶಲಂ ಸಮೃದ್ದಮ್‌!| 
ಭೂಯಾಚ್ಛಿರಂ ಜೀವಿತಾಯುಕ್ತ ಏಷಃ 
ನವೋ ನವೋನ್ಮೇಷ ವಿಶೇಷ ಶೋಭಃ॥ 


ಮೇ ಶಂಸನಂ ಸ್ವೀಕುರು ಭೋಃ ಕವೀಂದ್ರ! 
ಪ್ರೀತ್ಕಾದರೇಣೈವ ಸಮರ್ಪಿತಂ ತತ್‌ 
ಮನೇ ಸುಧನ್ಕೋಸ್ಥಿ ತವ ಪ್ರಸಾದಾತ್‌! 
ನಕಿಂಚಿದಿಚ್ಛಾಮ್ಮಧಿಕಂ ಹೃತೋಪಿ! 


— ಗೌರೀಶ ಕಾಯ್ಕಿಣಿ 


ಮುಗಿಯದ ಹಾಡು pe 


( 


೮೪ 


ಸಂಕಲನದ ಕವಿಗಳು 


ಡಾ ಜಿ. ಎಸ್‌. ಶಿವರುದ್ರಪ್ಪ 
೮೬೭, ಚೈತ್ರ, ೧೮ನೇ ಮೇನ್‌ 
ಬನಶಂಕರಿ |! ಹಂತ 
ಬೆಂಗಳೂರು-೫೬೦೦೭೦ 


ಪ್ರೊ. ಕೆ. ವೆಂ. ರಾಜಗೋಪಾಲ 
ಎಂಐಜಿ, ೪೧, ೮೦ ಅಡ್ಡರಸ್ತೆ 
|| ಹಂತ ಕೆಂಗೇರಿ 
ಬೆಂಗಳೂರು-೫೬೦೦೬೦ 


ಶ್ರೀ ಬಿ. ಎ. ಸನದಿ 

A, 14, Anuj co-op Society 
Parvat Nagar, Dahisar(E) 
Mumbai-400068 


ಇಂ ದಾಸಿ. ಕೃಷ್ಣಕುಮಾರ 


೨೨೯೫೧೯ ಭಾರತಿ ೬ನೇ ಕ್ರಾಸ್‌ 
೨ನೇ ಮೇನ್‌, ವಿನಾಯಕನಗರ 
ಮೈಸೂರು-೫೭೦೦೧೨ 


ಡಾ।|ಎಚ್‌. ಎಸ್‌. ವೆಂಕಟೇಶಮೂರ್ತಿ 
೩೦ ಸಂಕಲ್ಪ, ಪುಷ್ಪಗಿರಿನಗರ 
ಬನಶಂಕರಿ ೩ನೇ ಘಟ್ಟ 
ಬೆಂಗಳೂರು-೫೬೦೦೮೫ 


ಶ್ರೀ ಜಯಂತ ಕಾಯ್ಕಿಣಿ 
2-D-57 Vaishali Nagar 
Mulund(w) 
Mumbai-400080 


ಶ್ರೀನಿವಾಸ ತೋಫಖಾನೆ 
ರಮಾಪ್ರಸಾದ, 
ಶಾಂತಿ-ಕಾಲನಿ(ಉತ್ತರ) 
ಹುಬ್ಬಳ್ಳಿ-೫೮೦೦೩೨ 


ಈ. 


೧೨. 


೧೪. 


ಶ್ರೀ ಶಂ. ಗು. ಬಿರಾದಾರ 
ಕಮಲಕುಂಜ, ಶಾಸ್ತ್ರಿನಗರ 
ತೊರವಿ ರಸ್ತೆ, 
ಬಿಜಾಪುರ-೫೮೬೧೦೧ 


ವಿಷ್ಣು ನಾಯ್ಕ 
ಶ್ರೀ ರಾಘವೇಂದ್ರ ಪ್ರಕಾಶನ 
ಅಂಬಾರಕೊಡ್ತ್ಡ 
ಅಂಕೋಲಾ-೫೮೧೩೧೪ 


ಡಾ!| ದೇವೇಂದ್ರಕುಮಾರ ಹಕಾರಿ 
ಕರುಣಾಂಜಲ್ಲಿ, ಶ್ರೀನಗರ 
ಧಾರವಾಡ-೫೮೦೦೦೩ 


ಡಾ| ಚೆನ್ನಣ್ಣ ವಾಲೀಕಾರ 

ಪ್ರಾಧ್ಯಾಪಕರು, ಕನ್ನಡ ಅಧ್ಯಯನ ಸಂಸ್ಥೆ 
ಗುಲಬರ್ಗಾ ವಿಶ್ವವಿದ್ಯಾಲಯ 
ಗುಲಬರ್ಗಾ-೫೮೫೧೦೬ 


ಪ್ರೊ. ಮಾಲತಿ ಪಟ್ಟಣಶೆಟ್ಟಿ 
ಶ್ರೀ ಗಣೇಶ ಅಪಾರ್ಟಮೆಂಟ, 
ರಜತಗಿರಿ 
ಧಾರವಾಡ-೫೮೦೦೦೪ 


ಡಾ! ಎಸ್‌. ಪಿ. ಪದ್ಮಪ್ರಸಾದ 
ಶಿಕ್ಷಣ ಮಹಾವಿದ್ಧಾಲಯ 
ಮಧುಗಿರಿ 


ಶ್ರೀ ಆನಂದ ರುುಂಜರವಾಡ 
ಸ್ನೇಹದೀಪ, ಆನಂದನಗರ 
ಮುಧೋಳ-೫೮೭೩೧೩ 
ಜಿ:ಬಾಗಲಕೋಟ 


ಮುಗಿಯದ ಹಾಡು 


೧೮. 


೧೯. 


೨೦. 


೨೨. 


ಡಾ! ಮಲ್ಲಿಕಾ ಘಂಟಿ 
ಸ್ನಾತಕೋತ್ತರ ಕೇಂದ್ರ 
ನಂದಿಹಳ್ಳಿ, ಜಿ: ಬಳ್ಳಾರಿ- ೫೮೩೧೧೯ 


ಡಾ!! ಬಸವರಾಜ ಸಬರದ 

— ನಿ L 
ಕನ್ನಡ ಅಧ್ಯಯನ ಸಂಸ್ಥೆ . 
ಗುಲಬರ್ಗಾ ವಿಶ್ವವಿದ್ಯಾಲಯ 
ಗುಲಬರ್ಗಾ-ಖ೫೮೫೧೦೬ .- 


ಶ್ರೀ ಸಿದ್ದರಾಜ ಪೂಜಾರಿ 
ಕವಿಬನ, ಲಕ್ಷ್ಮೀನಗರ 
ಬನಹಟ್ಟಿ-೫೮೭೩೧೧ - 
ಜಿ:ಬಾಗಲಕೋಟ 


ಶ್ರೀ ಶಂಕರ ಪಾಟೀಲ: 
ಕಲಾಭವನ, ವಿದ್ಯಾನಗರ 
ದಾವಣಗೆರೆ-೫೭೭೧೦% 


ಶ್ರೀ ದೇಶಪಾಂಡೆ ಸುಬ್ಬರಾಯ 
'ನೆಲೆ' ಕುಸುಮನಗರ 
ಧಾರವಾಡ-೫೮೦೦೦೮ 


ಡಾ! ಕಮಲಾ ಹೆಮ್ಮಿಗೆ 
೫೦, ಆಶೀರ್ವಾದ 
ಶಿವಗಿರಿ : 
ಧಾರವಾಡ-೫೮೦೦೦೭ 


ಪ್ರೊ. ಸುನೀತಾ ಶೆಟ್ಟಿ 

B.28, Shiva Sruti 
Sarvodaya Society 
Kurla, Mumbai-400024 


ಡಾ! ಶ್ರೀರಾಮ ಇಟ್ಟಣ್ಣವರ 
ಪದವಿಪೂರ್ವ ಕಾಲೇಜು 
ಬೀಳಗಿ-೫೮೭೧೧೬ : ಜಿ:ಬಾಗಲಕೋಟ 


ಮುಗಿಯದ ಹಾಡು 


೩೦. 


ಶ್ರೀ ಜಗದೀಶ ಮಂಗಳೂರಮಠ 
ಎಲ್‌ಐಜಿ-೩೮, ಗಾಂಧಿನಗರ 
ಗೋಕುಲರಸ್ತೆ, ಹುಬ್ಬಳ್ಳಿ-೫೮೦೦೩೦ 


ಶ್ರೀ ಜಂಬಣ್ಣ ಅಮರಚಿಂತ 
೧೦-೫-೬೭, 

ಮಕ್ತಲಪೇಟ 
ರಾಯಚೂರ-೫೮೪೧೦೧ 


ಶ್ರೀ ಅಶೋಕ ಚೊಳಚಗುಡ್ಡ 
ಪ್ರಸಾರಾಂಗ ' 

ಕರ್ನಾಟಕ ವಿಶ್ವವಿದ್ಯಾಲಯ 
ಧಾರವಾಡ-೫೮೦೦೦೩ 


ಶ್ರೀಮತಿ ಸುಮಿತ್ರಾ ಹಲವಾಯಿ 
"ವಿಶಾಲ ಶಕ್ತಿನಗರ 
ಧಾರವಾಡ-೫೮೦೦೦೪ 


ಶ್ರೀ ನಿಂಗಣ್ಣ ಕುಂಟಿ 
ನಂ. ೧೪ ಬಿ. ಗೃಹಮಂಡಳಿಮನೆ 
ಧಾರವಾಡ-೫೮೦೦೦೮ 


ಡಾ।! ವಾಮನ ಬೇಂದ್ರೆ 
[' ರ) ’ 
ಶ್ರೀಮಾತಾ 
ಸಾಧನಕೇರಿ 
ಧಾರವಾಡ-೫೮೦೦೦೮ 


ಪ್ರೊ. ಸಿ. ಪಿ. ಹೇಮಗಿರಿಮಠ 
ಹೇಮ, ೭೯ ಜ್ಯೋತಿಕಾಲನಿ 
ಸಾಯಿನಗರ 
ಹುಬ್ಬಳ್ಳಿ-೫೮೦೦೩ 


ಶ್ರೀ ಎಂ. ಡಿ. ಗೋಗೇರಿ 
ವಅಿಯೋಧ್ಯಾನಗರ 
ಹುಬ್ಬಳ್ಳಿ-೫೮೦೦೨೪ 


೮೫ 


೩೧. 


೩೨. 


೩೩ 


೩೪. 


೩೫. 


೩೬. 


೩ಿಲ. 


೮೬ 


ಡಾ।!ಬಸವರಾಜ ಸಾದರ 
ಆಕಾಶವಾಣಿ ನಿಲಯ 
ಧಾರವಾಡ-೫೮೦೦೦೮ 


ಡಾ!!ಶೈಲಜಾ ಉಡಚಣ 
೧೮೯೧/೪, ಜೇವರಗಿ ಕಾಲನಿ 
ಗುಲಬರ್ಗಾ-೫೮೫೧೦೨ 


ಶ್ರೀ ಮೂಡ್ಗಾಕೂಡು ಚಿನ್ನಸ್ವಾಮಿ 
ವಿಭಾಗೀಯ ನಿಯಂತ್ರಣಾಧಿಕಾರಿಗಳು 
ಕ.ರಾ.ರ.ಸಾ. ಸಂಸ್ಥೆ, ಗದಗ 


ಶ್ರೀ ನರಸಿಂಹ ಪರಾಂಜಪೆ 


ಚೈತ್ರ, ಪ್ರಶಾಂತನಗರ, ೪ನೇ ಕ್ರಾಸ್‌ ' 


ಸಾಧನಕೇರಿ 
ಧಾರವಾಡ-೫೮೦೦೦೮ 


ಶ್ರೀ ಸತ್ಕಾನಂದ ಪಾತ್ರೋಟ 
ಅಧ್ಯಾಪಕರು 
ಶ್ರೀ ಕಾಳಿದಾಸ ಮಾಧ್ಯಮಿಕ ಶಾಲೆ 


ಬಾಗಲಕೋಟ-೫೮೭೧೦೧ 


ಶ್ರೀ ಸತೀಶ ಕುಲಕರ್ಣಿ 
ಬಸವೇಶ್ವರ ನಗರ 
ಹಾವೇರಿ-೫೮೧೧೧೦ 


ಶ್ರೀ ರವಿ ಉಪಾಧ್ಯ 
೫೬೧/೧ ಮಠಗಲ್ಲಿ 
ಬೆಳಗಾುವಿ-ರ೯೦೦೦೧ 


ಡಾ!! ಅಶೋಕ ನರೋಡೆ 

ಕಲಾ ಮತ್ತು ವಾಣಿಜ್ಯ ಕಾಲೇಜ 
ಮಹಾಲಿಂಗಪುರ 

ಜಿ: ಬಾಗಲಕೋಟ - ೫೮೭೩೧೨ 


ರ. 


೪೦. 


೪೨. 


ಅಪ್ಲಿ 


೪ಜ್ಞಿ 


೪, 


ಶ್ರೀ ಬಾಳೇಶ ಲಕ್ಸೆಟ್ಟಿ 
ಗೆಂಗಾನಿಲಯ 
ಗೋಕಾಕ, ಜಿ:ಬೆಳೆಗಾವಿ - ೫೯೧೩೦೭ 


ಶ್ರೀ ಡಿ. ಬಿ. ಢಂಗ 
ಶಾನಭಾಗ ಕಂಪೌಂಡ, 
ಸಪ್ರಾಪುರ ೩ನೇ ಕ್ರಾಸ್‌ 
ಧಾರವಾಡ-೫೮೦೦೦೧ 


ಶ್ರೀ ಗವಿಸಿದ್ದ ಬಳ್ಳಾರಿ 
ಜವಾಹರ ರಸ್ತೆ 


ಕೊಪ್ಪಳ-೫೮೩೨೩೧ 


ಶ್ರೀ ಬಸವರಾಜ ವಕ್ಕುಂದ 
ಕ್ರೈಸ್ತ ಕಾಲೇಜು, 
ಹೊಸೂರ ರಸ್ತೆ 
ಬೆಂಗಳೂರು-೫೬೦೦೨೯ 


ಶ್ರೀ ಈಶ್ವರ ಕಾಪಸೆ 
ನಾಲಬಂದಗಲ್ಲಿ 
ಅಥಣಿ-ರ೯೧೩೦೪ 
ಜಿ:ಬೆಳಗಾವಿ 


ಶ್ರೀ ಸಂಗಮೇಶ ಚಿಕ್ಕನರಗುಂದ 
ಪೆಂಡಾರ ಓಣಿ ೩ನೇ ಅಡ್ಡರಸ್ತೆ, 


ಕಾಮನಕಟ್ಟಿ, ಧಾರವಾಡ-೫೮೦೦೦೧ 


ಶ್ರೀ ಯಲ್ಲಪ್ಪ ಹಲಕುರ್ಕಿ 
ಯಾವಗಲ್ಲ -ಜ೫೮.೨.೨೧೬ 
ಜಿ:ಗದಗ 


ಶ್ರೀ ಗಂಗಾಧರ ಅವಟೇರ 
ಪತ್ರಿಕಾ ವರದಿಗಾರರು 
ಮಹಾಲಿಂಗಪುರ-೫೮೭೩೧೨ 
ಜಿ:ಬಾಗಲಕೋಟ 


ಮುಗಿಯದ ಹಾಡು 


ಶ್ರೀ ಉಳವೀಶ ಹುಲೆಪ)ುನವರಮಠ 
'ಗುರುಪ್ರಸಾದ' 

ಶ್ರೀರಾಮನಗರ 
ಧಾರವಾಡ-೫೮೦೦೦೭ 


ಶ್ರೀ ಈಶ್ವರ ಕಮ್ಮಾರ 

'ಕಾಮಾಕ್ಷಿಸದನ' 

ಮಲ್ಲಸರ್ಜ ವ್ಯಾಯಾಮ ಶಾಲೆಯ ಹಿಂದೆ 
ಧಾರವಾಡ-೫೮೦೦೦೮ 


ಶ್ರೀ ಟಿ. ಜಿ. ಭಟ್ಟ, ಹಾಸಣಗಿ 
ಎ. ಬಿ. ಬಾಳಿಗಾ ಆರ್ಟ್‌, ಸೈನ್ಸ ಕಾಲೇಜ 
ಕುಮಟಾ, ಜಿ: ಉತ್ತರಕನ್ನಡ 


ಶ್ರೀ ವಿರೂಪಾಕ್ಷ ಬಡಿಗೇರ 
ಆಕಾಶವಾಣಿ ನಿಲಯ 
ಧಾರವಾಡ-೫೮೦೦೦೮ 


ಮುಗಿಯದ ಹಾಡು 


ಡಾ. ಶ್ರೀಪಾದ ಶೆಟ್ಟಿ 
ಜೆ. ಸಿ. ಕಾಲೇಜು 
ಅಂಕೋಲಾ-೫೮೧೩೧೪ 
ಜಿ: ಉತ್ತರಕನ್ನಡ 


ಪ್ರೊ. ಜಿ.ಎಸ್‌. ಅವಧಾನಿ 
ಎಸ್‌.ಡಿ.ಎಂ. ಮಹಾವಿದ್ಮಾಲಯ 
ಹೊನ್ನಾವರ - ೫೮೧ ೩೩೪. 

ಜಿ: ಉತ್ತರಕನ್ನಡ 


ಡಾ| ಕೆ. ರಾಘವೇಂದ್ರರಾವ್‌ 
ಕಲ್ಯಾಣನಗರ, 
ಧಾರವಾಡ-೫೮೦೦೦೭ 


ಡಾ. ಗೌರೀಶ ಕಾಯ್ಕಿಣಿ 
ಗೋಕರ್ಣ-೫೮೧೩ ೨೬ 
ಜಿ:ಉತ್ತರ ಕನ್ನಡ 


+ + + 


೮೭ 


3 


ಅರ್ಧಶತಮಾನದಷ್ಟು ಕಾಲ ಕನ್ನಡ ಕಾವ್ಯಕ್ತೇತ್ರದಲ್ಲಿ 
ನಿರಂತರವಾಗಿ ಸಾಧನೆಗೈದು ತಮ್ಮದೇ ಆದ ಕೊಡುಗೆಯನ್ನು 
ನೀಡಿ, ಕನ್ನಡ ಜನತೆಯ ಪ್ರೀತಿ, ಗೆ | 
ಪಾತ್ರರಾದವರು ಕವಿ ಶ್ರೀ 2 | 


ಎಪ್ಪತ್ತು ವರ್ಷಗಳ ಒಂದೆ ಅವರಿಗೆ Kr #3 
'ಚಿಂಬೆಳಕು' ಎಂಬ ಅಭಿನಂದನ ಗ್ರಂಥವನ್ನು ಅರ್ಪಿಸ | ಜಿ 


ಬದುಕಿನ ವಿವಿಧ ಸ್ವರಗಳಿಗೆ ಗಥ ಂಢವವಾಗಿ ಮತ್ತೋ 
ಹಲವು ಮಹತ್ವದ ಕವಿತೆಗಳನ್ನು ಕನ್ನಡಕ್ಕೆ ನೀಡಿದೆ. i 3; ಸ್ಕೂ ೫ 
ತಮ್ಮ ಎಂದಿನ ಸ್ನೇಹಪರ ನಡೆ-ನುಡಿಗಳಿಂದ ನಮ್ಮ ಸಾಂಸ್ಕೃತಿಕ | 
ಲೋಕದ ಮಾಧುರ್ಯವನ್ನು ಹೆಚ್ಚಿಸಿದ ಶ್ರೇಯಸ್ಸು ಅವರದಾಗಿದೆ. 


`ಶ್ರೀ ಕಣವಿಯವರಿಗೆ ಎಪ್ಪತ್ತು ತುಂಬುತ್ತಿ ರರುವ ಈ 
ಶುಭಸಂದರ್ಭದಲ್ಲಿ ಅವರ ಗೌರವಾರ್ಥ "ಸೃಜನ-ಚಿಂತನ ಬಳೆಗ'ವು 
ಕನ್ನಡ ಕವಿಗಳ ಕವನ ಕಾಣಿಕೆಯನ್ನು ಅರ್ಪಿಸಲು ಯೋಜಿಸಿದ್ದರ «೫ 
ಫಲ ಈ "ಮುಗಿಯದ ಹಾಡು" - ಕೃತಿ. ಕಣವಿಯವರ ವ್ಯಕ್ತಿತ್ವ 
ಮತ್ತು ಕವಿತ್ವಗಳೆರಡನ್ನೂ ನಮ್ಮ ಕವಿಮಿತ್ರರು ಆತ್ಮೀಯವಾಗಿ ಘಾ 
ಗುರುತಿಸಿದುದನ್ನು ಈ ಸಂಕಲನದಲ್ಲಿ ಕಾಣಬಹುದು. ಮ 


